ನಾರದ ಮಹಾಪುರಾಣ 201 


ಆನಂದ ಸ್ನೇಹ, ಶಾಂತಿ, ಸಮಾಧಾನ, ಪ್ರೇಮ ಇವು ಸಾತ್ವಿಕ ಗುಣಗಳು. ಅಸಂತೋಷ, 
ಅತೃಪ್ತಿ, ಲೋಭ, ದುಃಖ ಮುಂತಾದವು ರಜೋಗುಣದ ಚಿನ್ಹಗಳು, ಅಪಮಾನ, ಅಜ್ಞಾನ, 
ಮೋಹ, ಮತಿಭ್ರಮೆ, ಸ್ವಪ್ನ ಆಲಸ್ಕಗಳು ತಮೋಗುಣಗಳು ಎಂದು ತಿಳಿಯಬೇಕು. 

ಈ ಗುಣ ತ್ರಯಾತ್ಮಕ ಸುಖ-ದುಃಖಾದಿಗಳು ಪ್ರಕೃತಿಜನ್ಯವಾದುದರಿಂದ ಪ್ರಾಕೃತ 
ಎನಿಸಿಕೊಳ್ಳುತ್ತವೆ. ಈ ಪ್ರಾಕೃತ ಭಾವವು ಜೀವನಿಗೆ ಅವನ ಪೂರ್ವ ಕರ್ಮಾನುಸಾರವಾಗಿ 
ಪ್ರಾಪ್ತವಾಗುತ್ತದೆ. ಅವರ ಪ್ರಾರಬ್ದಕರ್ಮಾನುಸಾರವಾಗಿ ಇವುಗಳನ್ನು ಜೀವನ ಅನುಭವಕ್ಕೆ 
ಒದಗಿಸುವವನು ಅದೇ ಕ್ಷೇತ್ರಜ್ಞನಾಮಕವಾದ ಪರಮಾತ್ಮ. ಪ್ರಾಕೃತ ಕರ್ಮಗಳನ್ನು ಬಿಟ್ಟು 
ನಿತ್ಯವೂ ಆತ್ಮೋಪಾಸನೆಯಲ್ಲಿ ಆಸಕ್ತನಾದ ಜ್ಞಾನಿಯು ಸರ್ವಭೂತಾತ್ಮ ಭೂತನಾದ ಶ್ರೀ 
ಹರಿಯ ಅನುಗ್ರಹವನ್ನು ಪಡೆದು ಉತ್ತಮಗತಿ ಹೊಂದುವನು. ನೀರಲ್ಲಿ ಸಂಚರಿಸುವ 
ಪಕ್ಷಿಯು ನೀರಿನಿಂದ ಅಲಿಪ್ತವಾಗಿಯೇ ತನ್ನ ಗತಿಯನ್ನು ಸಾಧಿಸಿಕೊಳ್ಳುವಂತೆ 
ಸಂಸಾರದಲ್ಲಿದ್ದರೂ ಪ್ರಕೃತಿಜನ್ಯವಾದ ಶರೀರದಲ್ಲಿ ಸತ್ವಾದಿ ಗುಣಜನ್ಯವಾದ ವಿಷಯ 
ಸಂಪರ್ಕವಿದ್ದರೂ ಜ್ಞಾನಿಯು ಅವುಗಳನ್ನು ಹಚ್ಚಿಕೊಳ್ಳದೆ ನಿರ್ಲಿಪ್ತನಾಗಿ ಇರುತ್ತಾನೆ. 
ದೇಹ ಕೊಳೆಯಾದವರು ನೀರು ತುಂಬಿದ ಹೊಳೆಯಲ್ಲಿ ಸ್ನಾನ ಮಾಡಿ ಶುದ್ಧರಾಗುವಂತೆ 
ವಿದ್ವಾಂಸರು ಜ್ಞಾನ ತರಂಗಿಣಿಯಲ್ಲಿ ಅವಗಾಹನ ಮಾಡಿ ಪರಿಶುದ್ಧರಾಗುವರು. ಧರ್ಮ, 
ಅರ್ಥ, ಕಾಮಗಳೆಂಬ ಮೂರು ವಿಧ ಪುರುಷಾರ್ಥಗಳಿಗಿಂತ ಶ್ರೇಷ್ಠವಾದ ಮೋಕ್ಟವೆಂಬ 
ಪರಮ ಪುರುಷಾರ್ಥವನ್ನು ಸಾಧಿಸಿ ಜನ್ಮಸಾರ್ಥಕಗೊಳಿಸುವರು. ಕಣ್ಣೆದುರು ಇದ್ದರೂ 
ಅವುಗಳನ್ನು ಉಪೇಕ್ಷಿಸಿ, ಭಗವಂತನನ್ನೆ € ಹುಡುಕಿಕೊಂಡು ಧ್ಯಾನಗೈ ಯುವವನು ತತ್ವಜ್ಞಾನಿ 
ಎನಿಸುವನು. ಫಲಾಶೆ ಇಲ್ಲದೆ ಮಾಡಿದ ಕರ್ಮವು ಹಿಂದೆ ಮಾಡಿದ ಕರ್ಮಗಳಿಂದ 
ಉಂಟಾಗಬಹುದಾದ ದುಃಖಗಳ ಸಂಬಂಧವನ್ನೇ ತಪ್ಪಿಸಿ ಬಿಡುತ್ತದೆ. 
ಭಾರದ್ವಾಜ ದ ಮನುಷ್ಯನು ಮೂರು ವಿಧ ತಾಪಗಳಿಂದ ಮುಕ್ತನಾಗಿ ಮೋಕ್ಷ, ಹೊಂದಲು 
ಧ್ಯಾನಯೋಗವೇ ದಿವ್ಯಸಾಧನವಲ್ಲವೆ! ಅಂತಹ ಧ್ಯಾನಯೋಗವನ್ನು ನನಗೆ ನಿರೂಪಿಸಿರಿ. 

ಭೃಗು:- ಈಗ ನಿನಗೆ ಧ್ಯಾನ ಯೋಗದ ಪ್ರಕಾರವನ್ನು ನಿರೂಪಿಸುತ್ತೇನೆ. 
ಮಹರ್ಷಿಗಳು ಧ್ಯಾನಯೋಗದಿಂದ ಶಾಶ್ವತಸಿದ್ದಿಯಾದ ಮೋಕ್ಷವನ್ನು ಪಡೆದಿದ್ದಾರೆ. ಈ 
ಧ್ಯಾನಯೋಗವನ್ನು ಸರಿಯಾಗಿ ತಿಳಿಯುವದೇ ಜ್ಞಾನಯೋಗ. ಜ್ಞಾನದಿಂದ ತೃಪ್ತರಾದ 
ಮುನಿಗಳು ಭವ ಬಂಧನದಿಂದ ಮುಕ್ತರಾಗಲು ಪರಮಾತ್ಮನ' ಸಂತತ ಧ್ಯಾನವನ್ನು 
ಮಾಡುವರು. ಪರಬ್ರಹ್ಮನ ಧ್ಯಾನವನ್ನು ಮಾಡುವಾಗ ಸಾಧಕನು ಮೌನವನ್ನು 
ಆಚರಿಸಬೇಕು. ವಿಷಯಗಳಿಂದ ಇಂದ್ರಿಯಗಳನ್ನು ಸೆಳೆದು ಪರಮಾತ್ಮನಲ್ಲಿ ' 
ಕೇಂದ್ರೀಕರಿಸಬೇಕು. ಮನಸ್ಸನ್ನು ದೇವರಲ್ಲಿಯೇ ಸ್ಥಿರವಾಗಿ ನೆಟ್ಟು, ಅಖಂಡ ಧ್ಯಾನ 
ಮಾಡಬೇಕು. ಕಿವಿಯಿಂದ ಬೇರೆ ವಾಚ್ಯ ಶಬ್ದವನ್ನು ಕೇಳಬಾರದು. ದೇಹದಿಂದ ಬೇರೆ 
ಸ್ಪರ್ಶ ಪಡೆಯಬಾರದು. ಕಣ್ಣಿನಿಂದ ಬೇರೆ ದೃಶ್ಯಗಳನ್ನು ನೋಡಬಾರದು. ನಾಲಿಗೆ 
ರುಚಿಯನ್ನು ಪೂರ್ಣ ವರ್ಜಿಸಬೇಕು. ಬೇರಾವುದನ್ನು ದೂಷಿಸಬಾರದು. ಹೀಗೆ ಇಂದ್ರಿಯ 
ವ್ಯಾಪಾರಗಳನ್ನು ವರ್ಜಿಸಿ, ಅವುಗಳನ್ನು ಅಚೀಚೆ ಹರಿಯದಂತೆ ನಿಯಂತ್ರಿಸಿ 
ಪರಮಾತ್ಮನನ್ನೇ ತನ್ನ ಸರ್ವೇಂದ್ರಿಯ ಹಾಗೂ ಮನಸ್ಸಿನ ಏಕೈಕ ಲಕ್ಷ್ಯಮಾಡಿಕೊಂಡು | 
ಭಗವದ್‌ ಧ್ಯಾನ ವ್ರತನಾಗಬೇಕು. ಇದನ್ನು "ಧ್ಯಾನಯೋಗ' ಎಂದು ವರ್ಣಿಸುವರು. ಹೀಗೆ 
ಮನಸ್ಸು ಧ್ಯಾನ ಮಾರ್ಗದಲ್ಲಿ ನಿಂತಬಳಿಕ ಶಾಂತವಾಗುತ್ತದೆ. ಈ ತರಹದ ಧ್ಯಾನವನ್ನು 


202 ನಾರದ ಮಹಾಪುರಾಣ 


ಸಂತತವಾಗಿ ನಡೆಸಲು ಸಾಧಕನು ಸಮರ್ಥನಾದರೆ ಧಾರಾವಾಹಿಯಾಗಿ ನಿರಂತರ ನಡದ 
ಈ ಧ್ಯಾನಯೋಗದಿಂದ ಮೇಘಮಂಡಲದಲ್ಲಿ ಮಿಂಚು ಸ್ಫುರಿಸುವಂತೆ ಹೃದಯದಲ್ಲಿ 
ಅಧ್ಯಾತ್ಮ ಜ್ಞಾನ ಜ್ಯೋತಿಯು ಬೆಳಗಿ ಭಗವಂತನ ಸಾಕ್ಷಾತ್ಕಾ ರವಾಗುವದು ಆ ಪರಮಾತ್ಮ ನ 
ಅನುಗ್ರ ಹದಿಂದ ಧ್ಯಾನಯೋಗಿಗಳು ನಿರ್ದಷ್ಟವಾದ ಮೋಕ್ಷ ವನ್ನು ಪಡೆಯುವರು. 


ನಾರದ ಮಹಾಪುರಾಣದಲ್ಲಿ ನಲವತ್ತುನಾಲ್ಕನೆಯ ಅಧ್ಯಾಯ ಮುಗಿದುದು 
ಇಸ ಗಜಾ ಡು 


ಮಿಥಿಲೆಯಲ್ಲಿ ಪಂಚಶಿಖನಿಂದ ನಾಸ್ತಿಕ್ಕ ಖಂಡನೆ 


ನಾರದ:- ಸನಂದನ ಮುನಿವರ್ಯರೆ, ತಾವು ಹೇಳಿದ ಮೋಕ್ಟ ಶಾಸ್ತ್ರವನ್ನು ನಾನು 
ಕೇಳಿದೆ. ಮತ್ತೆ ಮತ್ತೆ ಕೇಳಿದರೂ ನನಗೆ ತೃಪ್ತಿಯು ಉಂಟಾಗುವದಿಲ್ಲ. ಅವಿದ್ಯಾ . 
ಬಂಧನದಿಂದ ಪಾರಾಗುವ ಆ ಮೋಕ್ಟ ಮಾರ್ಗದ ಬಗ್ಗೆ ಇನ್ನೂ ಏವರಿಸಿ ಹೇಳಿರಿ. 


ಸನಂದನ:- ಈ ವಿಷಯದಲ್ಲಿ ಮಿಥಿಲೆಯ ರಾಜನಾದ ಜನಕನು ಮೋಕ್ಷವನ್ನು 
ಪಡೆದ ಇತಿಹಾಸವನ್ನು ಹೇಳುತ್ತೇನೆ ಕೇಳು. ಮಿಥಿಲಾ ಪಟ್ಟಣದ ಒಡೆಯನಾದ ಜನದೇವ 
ಎಂಬ ಹೆಸರಿನ ರಾಜನು ಮರಣಾನಂತರದ ಧರ್ಮಗಳನ್ನು ಕುರಿತು ವಿಚಾರತೊಡಗಿದನು. 
ಜನಕ ವಂಶದಲ್ಲಿ ಹುಟ್ಟಿದ ಈ ಜನದೇವನ ಮನೆಯಲ್ಲಿ ಬಗೆ ಬಗೆಯ ಪಾಷಂಡ 
ಮತಗಳನ್ನೂ, ನಾಸ್ತಿಕ ಎಚಾರಗಳನ್ನು ಉಪದೇಶಿಸುವ ನೂರಾರು ಜನ ಆಚಾರ್ಯರು 
ಪರುಷರು ವಾಸವಾಗಿದ್ದರು. 

ಆದರೆ ಆ ಜನಕ ವಂಶದ ಜನದೇವನು. ಜನಕನ ವಂಶದಲ್ಲಿ ಜನಿಸಿ ಅವನಂತೆಯೆ 
ಜ್ಞಾ ನಿಯಾದವರಿಂದ ಜನಕರಾಜನೆಂದೇ ಕರೆಯಲ್ಪಡುತ್ತಿದ್ದನು. ವೈದಿಕ ಧರ್ಮದಲ್ಲಿ 
ಅತ್ಮ ೦ತ ನಿಷ್ಠೆಯುಳ್ಳ ವನಾಗಿದ್ದನು. ನಾಸ್ತಿ ಕ ಮತದ ಪ್ರ ಚಾರಕ ಷರ ಆತ್ಮ ಸ ಸ್ವ ರೂಪ 
ಪುನರ್ಜನ್ಮ ಮುಂತಾದ ವಿಷಯಗಳಲ್ಲಿ ಎಷ್ಟೇ ನಾಸಿಕ ವಿಚಾರಗಳನ್ನು ಕ 
ಬೋಧಿಸಿದರೂ ಯಾವದೂ ಆ ಜನದೇವನ ಬುದ್ದಿ ಗೆ ಓಡಿಯುತ್ತಿ ರಲಿಲ್ಲ. 


ವೇದೋಕ್ತ ಧರ್ಮಗಳಲ್ಲಿ ಅವನಿಗೆ ಅಚಲವಾದ ಶ್ರ ದ್ದೆ ಇದ್ದಿತು. ಆದುದರಿಂದ ತನ್ನ 
ಆಶ್ರಯದಲ್ಲಿ ರುವ ವೇದವಿರೋಧಿ, ನಾಸ್ತಿ ಕವಾದಿಗಳು ಕುಯುಕ್ತಿಯುಕ್ತ ವಾಗಿ 
ಪ್ರ ದ ಒಂದೂ ತತ್ವವನ್ನು ಅವನು ಒಪ್ಪಲಿಲ್ಲ. "ಅವನ ವಾದವನ್ನು ಅಂಗೀಕರಿಸಲೂ. ಇಲ್ಲ. 


ಈ ಸಮಯದಲ್ಲಿ ಕಪಿಲಮುನಿಯ ಅನುಯಾಯಿಯಾದ ಪಂಚಶಿಖ ಎಂಬ 
ಮಹರ್ಷಿಯು ದೇಶ ಸಂಚಾರ ಮಾಡುತ್ತ ಮಿಧಿಲಾ ಪಟ್ಟ ಣಕ್ಕೆ ಆಗಮಿಸಿದನು. ಈ ಪಂಚ 
ಶಿಖನು ಸನ್ಯಾಸ ಧರ್ಮಗಳ ಪರಮ ಗಂತವ್ಯ ವನ್ನು ಸುನಿಶ್ಚಿ ಇಡ! ತಿಳಿದು ಕೊಂಡಿದ್ದ ನು. 


ಸುಖದುಃಖ, ರಾಗದ್ವೆ ೀಷ ಮುಂತಾದ ದ್ವಂದ್ವ ಗಳ ಕಟ್ಟು ಪಾಡಿಗೆ ಒಳಗಾಗಿದ್ದಿಲ್ಲ. 
ಆ ನಿಯಮನಿಷ್ಠವಾದ ಮುನಿ, ತಾತ್ಪರ್ಥ ವಿಷಯದಲ್ಲಿ ನಿಕ್ಕ ಹ್ಹವಾಗಿತ್ತು. ಅವನ ಜ್ಞಾ ನ. 
ಅಲ್ಲಿ ಸಂದೇಹಕ್ಕೆ ಎಡೆಯೇ ಇರಲಿಲ್ಲ. ಮಾನವರಿಗೆಲ್ಲ ಶಾಶ್ವತ ಸುಖವಾದ ಮೋಕ್ಷವು 
ಹೇಗಾದರೂ ತಾ ದೊರಕುವಂತೆ ಮಾಡಬೇಕು. ದು ಪ್ರಯತ್ನಿ ಸುವವರಲ್ಲಿ 
ಮಹಾಮುನಿಯಾದ ಪಂಚಶಿಖನು ಅಗ್ರಗಣ್ಯನಾಗಿದ್ದ ಮ. 


ನಾರದ ಮಹಾಪುರಾಣ 203 

ಸಾಂಖ್ಯಶಾಸ್ತ್ರ ಪ್ರವರ್ತಕನಾದ ಕಪಿಲಮುನಿಯೇ ತನ್ನ ಶಿಷ್ಠನಾದ ಈ ಪಂಚಶಿಖನ 

ರೂಪದಿಂದ ಇಳಿದು ಬಂದಿದ್ದಾನೆ ಎಂದು ಜ್ಞಾನಿಗಳು ಹೇಳುತ್ತಿ ದ್ದರು. ಕಪಿಲಮುನಿಯ 
ಶಿಷ್ಠನಾದ ಅಸುರಿಮಹರ್ಷಿಯ ಪ್ರೀತಿಯ ಛಾತ್ರ ನಾಗಿದ್ದ ತಃ ಪಂಚಶಿಖ. 


ಅಸುರಿಮುನಿಯು ಪಂಚಸ್ತೊ ೀತಸ್‌ ಎಂಬ ಕ್ಷೆ ತತ್ರದಲ್ಲಿ ಸಾವಿರ ವರ್ಷದ ಒಂದು 
ಜ್ಞಾನಸತ್ರ ನಡೆಸತೊಡಗಿದ್ದ. ಅಸುರ ಮುನಿಯು ಪಂಚಶ್ರೋತಸ್ಥಿಗೆ ಬಂದ ಬಳಿಕ 
ಕಪಿಲದೇವನ ಸುವ್ಯವಸ್ಥಿನಾದ ತತ್ವಜ್ಞಾನದ ರಹಸ್ಯವನ್ನು ಅರಿತು ಕೊಂಡ. 
ಸತ್ರಯಾಗವನ್ನು ಮಾಡಿ ಮುಗಿಸಿದ ಬಳಿಕ ಇನ್ನೂ ಹೆಚ್ಚಿನ ತಪವನ್ನಾ ಚರಿಸಿ ಪರಬ್ರಹ್ಮನನ್ನು 
ಸಾಕ್ಟಾತ್ವರಿಸಿಕೊಂಡು ಕ್ಷೇತ್ರ ಕ್ಷೇತ್ರಜ್ಞರ ವಿಷಯವಾಗಿ ದಿವ್ಯ ಜ್ಞಾನ ಪಡೆದನು, 
ಓಂಕಾರರೂಪ ಏಕಾಕ್ಷರ ಪ್ರತಿಪಾದ್ಯನಾದ ಆ ಪರಬ್ರಹ್ಮವು ಹೇಗೆ ಬಗೆಬಗೆಯ ರೂಪ 
ಗಳಿಂದ ಕಾಣುತ್ತದೆ ಎಂಬುದನ್ನು ಆ ಕಪಿಲ ಮಂಡಲದಲ್ಲಿ ಅವನು ತಿಳಿದುಕೊಂಡನು. 

ಕಪಿಲಾ ಎಂಬ ಬ್ರಾಹ್ಮಣ ಸ್ತ್ರೀಯು ಈ ಪಂಚಶಿಖನೆಂಬ ಮಗುವನ್ನು ತಾನೇ ಸಾಕಿ 
ದೊಡ್ಡವನನ್ನಾಗಿ ಮಾಡಿದ್ದಳು. ಅವಳ ಎದೆಯ ಹಾಲನ್ನು ಕುಡಿದು ಬೆಳದದ್ದರಿಂದ 
ಪಂಚಶಿಖಗೆ ಕಾಪಿಲೇಯ ಎಂಬ ಹೆಸರು ಬಂದಿತು. ಈ ಕಾಪಿಲೇಯ ಪಂಚಶಿಖನು, ಕಾಪಿಲ 
ಮಹಾಮಂಡಲವನ್ನು ಚೆನ್ನಾಗಿ ತಿಳಿದ. ಸತ್ರಯಾಗವನ್ನು ಮಾಡಿದ. ಅಸುರಿಯಲ್ಲಿ 
ಅಧ್ಯಯನ ಮಾಡಿ, ಅವನ ಶಿಷ್ಯತ್ವವನ್ನು ವಹಿಸಿ, ಏದ್ಯಾಪಾರಂಗತನಾದನು. 

ಅವನು ಮುಂದೆ ಸಂಚಾರಕ್ರಮೇಣ ಮಿಥಿಲಾನಗರಕ್ಕೆ ಬಂದಾಗ ಜನಕ ರಾಜನ 
ಆಸ್ಥಾನದ ಸಮಾಚಾರವನ್ನೆಲ್ಲ ತಿಳಿದುಕೊಂಡ. ಜ್ಞಾ ನಿಯಾದ ಜನಕರಾಜನು ತನ್ನ 
ಮನೆಯಲ್ಲಿ ಯೇ ಇದ್ದ ಆಸ್ತಿಕ ನಾಸ್ತಿಕ ಮುನಿಗಳನ್ನೂ ಹಾಗೂ ಧರ್ಮನಿಷ್ಠನೂ 
ಧರ್ಮನಿಂದಕ ಆಚಾರ್ಯರನ್ನೂ ಸಮಾನರೆಂದು ಭಾವಿಸುತಿ. ದ್ದ ನು. 


ಇದು ಜ್‌ ಸರಿ ಎನಿಸಲಿಲ್ಲ. ಅವರು ನೇರವಾಗಿ ಬಂದರು 
ಪಂಡಿತ ಕುಲಮಂಡಿತವಾದ ಜನಕನ ಆಸ್ಚಾ ನಕ್ಕೆ. ಅಲ್ಲಿ" ನೂರಾರು ಜನ ವಿದ್ವಾಂಸರು 
ಎದ್ದತ್ಪೀಠದಲ್ಲಿ ಎರಾಜಿಸುತ್ತಿದ್ದರು. ಪಂಚಶಿಖನು ಅಲ್ಲಿಗೆ ಬಂದು ಆ ಎಲ್ಲ "ನಾಸ್ತಿಕ 
ಮತದ ಅಧ್ವ ರ್ಯಗಳನ್ನು 'ವಾದಕ್ಕೆ ಆಹ್ವಾನಿಸಿದನು. ಅವರೆಲ್ಲ ರನ್ನು ನಿರುತ್ತ, ರರನ್ನಾ ಗಿ 
ಮಾಡಿ ಪರಾಜಯಗೊಳಿಸಿದನು. ಇತ್ರ ಜನಕಮಹಾರಾಜನಿಗೆ ಡ್‌ ಕಾಪಿಲೇಯ ಪಂಚಶಿಖನು 
ಬೋಧಿಸುವ ವೈ ದಿಕ ತತ್ವ ಜ್ಞಾನವು `ಪರಮಶೆ ್ರೇಷ್ಟವೆನಿಸಿತು. ಆದುದರಿಂದ ಅವನು ತನ್ನ 
ಮನೆಯಲ್ಲಿ ನೆಲೆಸಿದ ೫೪; ಜನ ಆಸ್ತಿಕ ನಾಸ್ತಿಕ ನಿರೀಶ್ವರವಾದಿ ಆಚಾರ್ಯರನ್ನೆ ಲ 
ಬಿಟ್ಟು, ಈ ಕಾಪಿಲೇಯ ಪಂಚಶಿಖನನ್ನೆ ಹಿಂಬಾಲಿಸಿದ. ಧರ್ಮವನ್ನು ತಿಳಿಯಲಿಕ್ಕಾಗಿ ಜನಕ 
ಮಹಾರಾಜನು ಸ ಸಾಷ್ಟಾಂಗ ನಮಸ್ಕಾ ರ ಮಾಡಿದ ಆ ಪಂಚಶಿಖನಿಗೆ. ಜರು ಕೇಳುವ 
ತವಕವನ್ನು ಶಾಂತ ಮಾಡಲು ಲೀಯ ಪಂಚಶಿಖಮುನಿಯು ಸಾಂಖ್ಯಶಾಸ್ತ್ರದಲ್ಲಿ 
ನಿರೂಪಿತವಾದ ಉತ್ತಮ ಮೋಕ್ಟ ಮಾರ್ಗವನ್ನು ಉಪದೇಶಿಸಿದನು. 


ಕಾಪಿಲೇಯ ಪಂಚಶಿಖ : ಮಹಾರಾಜ, ನಿನ್ನ ಮನೆಯಲ್ಲಿರುವ ನಾಸಿಕ ವಾದಿಗಳು 
"ದೇಹವೇ ಆತ್ಮ' ಈ ದೇಹದಿಂದ ಭಿನ್ನವಾದ ಆತ್ಮವೇ ಇಲ್ಲ. ಪ್ರತ್ಯಕ್ಷ ಒಂದೇ ಪ್ರಮಾಣ. 
ಅನುಮಾನ ಆಗಮಗಳು ಅಪ್ರಮಾಣ'' ಎಂದು ಮುಂತಾಗಿ ವಾದ ಮಾಡುವರು. ಮೊದಲು 
ಅವರ ವಾದವನ್ನು ಕೇಳಿ ಅದರ ಖಂಡನವನ್ನೂ ಮತ್ತು ಅವರ ಪ್ರಶ್ನೆಗಳಿಗೆ 


204 _ ನಾರದ ಮಹಾಪುರಾಣ 


ಸಮಾಧಾನವನ್ನೂ ತಿಳಿಸುತ್ತೇನೆ. ದೇಹವು ಹುಟ್ಟು ವದು ಮತು ದೇಹವು ನಾಶವಾಗುವದು. 
ಆತ್ಮನು ಕೂಡ ದೇಹ "ಹುಟ್ಟಿ ದಾಗಲೇ ಹುಟ್ಟಿ ದೇಹ ಸತ್ತಾಗಲೇ ಸಾಯುವನು, 
ದೇಹಎಲ್ಲ ದೆ ಎಂದೂ ಎಲ್ಲಿ ಯೂ ಆತ್ಮವಿಲ್ಲ. “೨ಂದಬಳಿಕ ದೇಹವೇ ಆತ್ಮ ಎಂದು 
ಹೇಳಿದರೆ. ಬಾಧಕವೇನು? ಮುಪ್ಪು ಜೀನೆ, ಮರಣ ಇವು ದೇಹಕ್ಕೆ ಹ ನಾವು 
ಈ ಮನುಷ್ಯನು - ಈ ಜೀವನು ರೋಗಗ್ರಸ್ಪ್ನನಾದ, ಮರಣ ಸಾದ ಅಥವಾ ಮುಪ್ಪು 
ಬಂದೀತು ಎಂದೆನ್ನುತ್ತೇವೆ. ದೇಹ ಭಿನ್ನ, ಆತ್ಮನು ಬೇರೆ ಇದ್ದರೆ, ಆತ್ಮನಿಗೆ ಮುಪ್ಪು ಬೇನೆ, 
ಮರಣ ಬಂದವು ಎಂದು ಹೇಳಬೇಕಾಗಿತ್ತು. ಹಾಗೆ ನುಡಿಯದೇ ಈ ದೇಹಕ್ಕೆ ಜರಾಮರಣ 
ರೋಗಾದಿಗಳು ಬರುತ್ತವೆ ಎಂದು ವ್ಯವಹರಿಸುವದರಿಂದ ಈ ದೇಹವೇ ಆತ್ಮವೆಂದು 
ಒಪ್ಪಲೇ ಬೇಕಾಗುವದು. ಆತ್ಮನು ಬೇರೆ ಇರುತ್ತಾನೆ ಎಂದು ತಿಳಿಯುವ ಬಗೆ ಹೇಗೆ? 
ಜಗತ್ತಿನಲ್ಲಿ ನಿಜವಾದ ಯಥಾರ್ಥ ಪ್ರಮಾಣವೆಂದರೆ ಪ್ರ ತ್ಯಕ್ಷ ಒಂದೇ. ಈ ಪ್ರತ್ಯಕ್ಷ 
ವಿರುದ್ಧ ವಾದ ಅನುಮಾನವಾಗಲಿ, ಆಗಮವಾಗಲಿ ಪ್ರ ನ್‌ ಅಲ್ಲ. ಪ್ರತ್ಯಕ್ಷ ದಿಂದಂತೂ 
ಆತ್ಮವೂ ಕಾಣುವದೇ ಇಲ್ಲ. ಭಾ ತ್ರ: ವಿಷಯದಲ್ಲಿ ಪ ಪ್ರತ್ಯ ಕ್ಟ ವಿರುದ್ದ ಮಿ 
ಪ್ರಮಾಣವಲ್ಲ ಇದರಂತೆ ಪ್ರ ತ್ಯಕ್ಷ ಕ್ಸ ವಿರುದ್ದವಾದ ಮಾ ಪ್ರಮಾಣವಲ್ಲ. 


ಪ್ರ ತ್ಯಕ್ಚ ವನ್ನು ಅನುಸರಿಸಿಕೊಂಡಿದ್ದ “6 ಮಾತ್ರ 'ಅನುಮಾನವು ಪ ಪ್ರಮಾಣ. ವಾಸ್ತವಿಕವಾಗಿ : 


ಹು ತ್ಯಾ ಆಗಮಗಳೆರಡೂ ಅಪ್ರ ನನನ ನಿಜವಾದ ಪ್ರಮಾಣ - ಪ್ರತ್ಯಕ್ಷ. 
ಆ ಪ್ರತ್ಯಕ್ಸಕ್ಕಂತೂ ಆತ್ಮನು ಗೋಚರವಾಗುವದಿಲ್ಲ. ಆದುದರಿಂದ ಆತ್ಮನೇ ಮೊದಲಾದ 
ಅತೀಂದ್ರಿಯ ಪದಾರ್ಥಗಳನ್ನು ಒಪ್ಪಲೇಬಾರದು. ಪ್ರತ್ಯಕ್ಸಕ್ಕೆ ಗೋಚರವಾಗುವದು 
ದೇಹಮಾತ್ರ, ಈ ದೇಹವೇ ಆತ್ಮವೆಂದು ಹೇಳಬಹುದು. | 
ದೇಹದಿಂದ ಅತಿರಿಕ್ತವಾದ ಅತೀಂದ್ರಯವಾದ ಆತ್ಮ ಉಂಟು ಎನ್ನು ವದರಲ್ಲಿ 
ಪ್ರತ್ಯಕ್ಷ ವಂತೂ ಪ್ರ ಮಾಣವಾಗುವದಿಲ್ಲ. ಅನುಮಾನ, ಆಗಮಗಳಂತೂ ಪ ಪ್ರ ಮಾಣವಲ್ಲ. 
ಇದಲ ನಿನ್ನ ಮನೆಯಲ್ಲಿ ರುವ ಮಹಾಚಾರ್ಯರ ಮತ, ಇದಕ್ಕೆ ನಾಸ್ತಿಕ ಮತವೆಂದು 
ಕರೆಯುತಾ. ರೆ. ಆದರೆ ಇದು ಶುದ್ಧ ಅಪದ್ಧ ವಾದ ಮತ. ಯುಕ್ತಿ ಗೆ ವಿರುದ್ಧವೂ 
ಬಲ್ಲ ವರಿಂದ ತಾಜ್ಯವೂ ಆಗಿದೆ - ಈ ನಾಸ್ತಿ ಕ ಪು] ಅತೀಂದ್ರಿಯ ಪದಾರ್ಥಗಳನ್ನು ನಾವು 
ಒಪ್ಪಲೇಬೇಕಾಗುವದು. ಆಗಮಾದಿ ಪ್ರಮಾಣಗಳನ್ನು ಒಪ್ಪದಿದ್ದ ರೆ ವ್ಯವಹಾರವೇ 
ಶೂನ್ಯವಾಗುವ ಪ್ರ ಸಂಗ ಬರುವದು. 


ರೇತೋಧಾತುರ್ವಟಕಣಿಕಾ ಫೃತ ಧೂಮಾಧಿವಾಸನಂ 1 
ಜಾತಿಸ್ಮೃ ತಿರಯಸ್ಕಾ ತಃ ಸೂರ್ಯಕಾಂತೊಂಬುಭಕ್ಷ ಣಂ ॥ 
ಪ್ರೇತ್ಯ ಭೂತಾಪ್ಯಯಶ್ಚೆವ ದೇವತಾಭ್ಯುಪಯಾಚನಂ [ 
ಮೃತೇ ಕರ್ಮ ನಿವೃತ್ತಿಶ್ಚ ಪ್ರಮಾಣವಿತಿನಿಶ್ಚ ಯಃ ॥ 
ರೇತಸ್ಸು, ಪಿತ್ಥ ಜರದ ಧಾತುವಿಕಾರವು. ವಟವೃಕ್ಷದ ಬೀಜವು. ತುಪ್ಪವು, 
ಪುಷ ಷ್ಟುದಿಗಳು ಹುಟ್ಟುವದಕ್ಕೊ ಸ್ಕರ ಧೂಮದಿಂದ ಮಾಡಲ 'ಡತಕ್ಕ ವೃಕ್ಷ ಸಂಸಾರವು 
ಸಾಧನ ವಿಶೇಷದಿಂದ ಉಂಟಾಗತಕ್ಕ ಪೂರ್ವಜನ್ಮದ ಸ್ಮರಣವು, ಸಾಟಪಹಣವ, 
“ ಸೂರ್ಯಕಾಂತನಾಮಕ ಶಿಲೆಯು, ಜಲಪಾನವು, ಮರಣಾನಂತರದಲ್ಲಿ (ಅಂದರೆ 
ಜೀವನವನ್ನು ಬಿಟ್ಟ ಇರತಕ್ಕ) ಶರೀರಕ್ಕೆ ಪೃಥಿವ್ಯಾದಿ ಭೂತಗಳಲ್ಲಿ ಆಗತಕ್ಕ ಲಯವುೂ, 


ನಾರದ ಮಹಾಪುರಾಣ 205 


ದೇವತೆಗಳ ಪ್ರಾರ್ಥನೆಯೂ, ಮರಣಾನಂತರ ಚೇಷ್ಟಾ ನಿವೃತ್ತಿಯೂ ಕೂಡ 
(ಅತೀಂದ್ರಿಯಾರ್ಥಗಳು ಇವೆ ಎನ್ನುವ ವಿಷಯದಲ್ಲಿಯೂ ಅನುಮಾನಾದಿಗಳು 
ಪ್ರಮಾಣಗಳು ಎನ್ನುವ ವಿಷಯದಲ್ಲಿ ಲ್ಲಿಯೂ) ಜ್ಞಾಪಕಗಳಾಗುತ್ತ ವೆನ್ನು ವದು ನಿಶ್ಚಯವು. 
ಹೀಗೆ ಮೋಕ್ಷ ಧರ್ಮ ವಚನದಿಂದ ನಾಸಿ ಕ್ಕವಾದವು ಕೂಡುವದಿಲ್ಲ. 


(೧) ರೇತಸ್ಸು :- ಶರೀರಕ್ಕೆ ಕಾರಣವಾಗಿದೆ. ಇದು ಪ್ರತ್ಯಕ್ಷಕ್ಕೆ ಕಾಣುವದಿಲ್ಲ. ಕಣ್ಣಿಗೆ 
ಕಾಣದಿದ್ದರೂ ಜನರು ಅನುಮಾನದಿಂದ "ಸ್ತ್ರೀಯರಲ್ಲಿ' ರೇತಃಪಾತವು ಸಂತಾನೋತ್ಪತ್ತಿಗೆ 
ಕಾರಣವಾಗಿದೆ. ಎಂದು ತಿಳಿದುಕೊಳ್ಳುತ್ತಾ ರೆ. ಅನುಮಾನವು ಪ್ರಮಾಣವೇ ಅಲ್ಲ 
ಎಂದಾದರೆ ಪ ರ್ರತ್ಯಕ್ಷ ವಾದರೆ ಪ್ರಮಾಣವೆಂದು SRE ರೇತಃ ಪಾತಕ್ಕೂ 
ಸಂತಾನೋತ್ಪತ್ತಿ ಗೂ ಕಾರ ಕಾರಣಭಾವವು ಪ್ರತ್ಯಕ್ಷ ದಿಂದ ಗೋಚರವಾಗುವದಿಲ್ಲ. 
ಆದುದರಿಂದ ಯಾರೂ ಪುತೊ ಫ್ರೀತ್ಪತ್ತಿಗೆ ಪ ರ್ರವೃತ್ತಿಸದೇ ಹೋಗಬೇಕಾದೀತು. ಲೋಕದಲ್ಲಿ 
ಜನರೆಲ್ಲರೂ ಸಂತಾನ ಪ್ರಾಪ್ತಿಗಾಗಿ ಭಾರ್ಯದಿಗಳಲ್ಲಿ ರೇತೋನಿಷೇಚನ ಮಾಡುತ್ತಾರೆ. 
ಅದರಿಂದ ಸಂತತಿ ಹೊಂದುತ್ತಾರೆ. ಎಲ್ಲ ಜನರ ಈ ಪ್ರವೃತ್ತಿಯ ನಿಷ್ಟಮಾಣಕವಲ್ಲ. 
ಆದುದರಿಂದ ಜನರು ರೇತಸ್ಸೇಚನ ಮಾಡಿದರೆ ಸಂತಾನೋತ್ಪತ್ತಿ ಆಗುವದು. ರೇತಸ್ಸೇಚನ 
ಮಾಡದಿದ್ದರೆ ಆಗುವದಿಲ್ಲ ಎಂಬ ಅನ್ವ ಯವ್ಯಾಪ್ತಿ. ವ್ಯತಿರೇಕವ್ಯಾಪ್ತಿ ರೂಪವಾದ 
ಅನುಮಾನ ಮಾಡಿಕೊಂಡು, ಕಾರ ;ಕಾರಣಭಾವವನ್ನು ತಿಳಿದುಕೊಂಡು "ವೀರ್ಯ ಸಿಂಚನಕ್ಕೆ 

ಪ್ರವೃತ್ತ ರಾಗುತ್ತಾರೆ. ಇದರಿಂದ ಅನುಮಾನಕ್ಕೆ ಪಾ ್ರಮಾಣ್ಯವು ಸಿದ್ದವಾಯಿತು. ರ 
ಮೃತಶರೀರದಲ್ಲಿ "ರೇತಸ್ಸೇಚನದಿಂದ ಸಂತಾನೋತ್ಪತ್ತಿ ಆಗುವದಿಲ್ಲ. ಜೀವದಿಂದ ಅಧಿಷ್ಠಿತ 
ವದ ಶರೀರದಲ್ಲಿ ಯೇ ಮಾಡಲ್ಪಟ್ಟ ರೇತಸೆ ಸ ೇಚನವು ಸಂತಾನಕ್ಕೆ ಕಾರಣವಾಗುವದು. 
ಇದರ ಮೇಲಿಂದ. ದೇಹ - ಅತಿರಿಕ 'ವಾದ ಜೀವನು ಸಿದ್ದ ಗವ ಜೀವವುಳ್ಳ ಎಲ್ಲ 
ಹೆಣ್ಣು ಮಕ್ಕ ಳಲ್ಲಿಯೂ ರೇತಸೆ ಸ ಚನವು ಫಲಕಾರಿಯಾಗುವದಿಲ್ಲ. ಕೆಲವರಲ್ಲಿ ಮಾತ್ರ 
ಫಲಕಾರಿ LAS ಆದುದರಿಂದ ಅದೃಷ್ಟನಿಯಾಮಕನಾಗಿ ಪರಮಾತ್ಮ, ಜೀವರ 
ಅನಾದಿ-ಕರ್ಮ ಮುಂತಾದ ಅತೀಂದ್ರಿಯ ಪದಾರ್ಥಗಳೆಲ್ಲವೂ ಸಿದ್ದಿಸುತ್ತ ವೆ. 


(೨) ಧಾತು:- ವಾತ, ಪಿತ್ತ, ಕಫ ಮೊದಲಾದ ಧಾತುಗಳು ದೇಹದಲ್ಲಿ ಅಪಥ್ಯ 
ಮೊದಲಾದವುಗಳಿಂದ ಜೀವಂತಶರೀರದಲ್ಲಿ ಮಾತ್ರ ಎಕಾರವನ್ನುಂಟು ಮಾಡುತ್ತವೆ. 
ಮೃತಶರೀರದಲ್ಲಿ ಎಕಾರ ಹೊಂದುವದಿಲ್ಲ. ಮತ್ತು ಈ ಧಾತು ಪ್ರಕೋಪದಿಂದ ಬೇನೆ 
ಬರುವದು. ಬೇನೆಗೂ pe ಧಾತುವಿಕಾರಕ್ಕೂ ಕಾರ್ಕ ಕಾರಣಭಾವವಿರುವದು ಕಣ್ಣಿಗೆ 
ಗೋಚರಿಸುವದಿಲ್ಲ. ಔಷಧಿಯಿಂದ ಧಾತು ಸಾಮ್ಯ ನ ಆರೋಗ್ಯವಾಗುವದು. 
ಪ್ರತ್ಯಕ್ಷಕ್ಕೆ ಗೋಚರಿಸುವದಿಲ್ಲ. ಆದರೂ ವೈದ್ಯರು ಪಥ್ಯ ಔಷಧಿಗಳಿಗೂ ರೋಗಕ್ಕೆ, 
ಕಾರ್ಕಕಾರಣ ಭಾವವನ್ನು ಅನುಮಾನದಿಂದ ಯು ಔಷಧಿ ಕೊಡುತ್ತಾರೆ. ಜನರೂ 
ಸೇವಿಸುತ್ತಾರೆ. ಆ ಔಷಧಿಗಳು ಎಲ್ಲರಿಗೂ ಫಲ ಕೊಡುವದಿಲ್ಲ. ಕೆಲವರಿಗೆ ಮಾತ್ರ 
ಕೊಡುತ್ತವೆ. ಇದರ ಮೇಲಿಂದ ಅದೃಷ್ಟನಿಯಾಮಕನಾದ ಈಶ್ವರ ವೈದ್ಯಶಾಸ್ತ್ರಾದಿ ಆಘಮ, 
ಆರೋಗ್ಯ ಹಾಗೂ ಔಷಧಿ, ಕಾರ್ಯಕಾರಣಭಾವಕ್ಕೆ ಪ್ರಮಾಣವೆಂದು ಸಿದ್ಧಿಸುತ್ತದೆ. 

(೩) ಬೀಜ:- ಬೀಜದಿಂದ ಮರ ಹುಟ್ಟುವದು ಕಣ್ಣಿಗೆ ಕಾಣುವದಿಲ್ಲ. ಆದರೂ 
ಜನರು ಬೀಜ ಬಿತ್ತುವದಕ್ಕೂ ಕಾರ್ಕಕಾರಣಭಾವವನ್ನು ಅನೇಕ ಕಡೆಗಳಲ್ಲಿ ನೋಡಿ ವ್ಯಾಪ್ತಿ 


204 ನಾರದ ಮಹಾಪುರಾಣ 

ಸಮಾಧಾನವನ್ನೂ ತಿಳಿಸುತ್ತೆ "ನೆ. ದೇಹವು ಹುಟ್ಟುವದು ಮತ್ತು ದೇಹವು ನಾಶವಾಗುವದು. 
ಆತ್ಮನು ಕೂಡ ದೇಹ ಹುಟ್ಟಿದಾಗಲೇ ಹುಟ್ಟಿ ದೇಹ ಸತ್ಕಾಗಲೇ ಸಾಯುವನು, 
ದೇಹವಿಲ್ಲದೆ ಎಂದೂ ಎಲ್ಲಿಯೂ ಆತ್ಮವಿಲ್ಲ. ಅಂದಬಳಿಕ ದೇಹವೇ ಆತ್ಮ ಎಂದು 
ಹೇಳಿದರೆ ಬಾಧಕವೇನು? ಮುಪ್ಪು ಬೇನೆ, ಮರಣ ಇವು ದೇಹಕ್ಕೆ ಬಂದಾಗ, ನಾವು 
ಈ ಮನುಷ್ಯನು - ಈ ಜೀವನು ರೋಗಗ್ರಸ್ತನಾದ, ಮರಣ ಹೊಂದಿದ, ಅಥವಾ ಮುಪ್ಪು 
ಬಂದೀತು ಎಂದೆನ್ನುತ್ತೇವೆ. ದೇಹ ಭಿನ್ನ, ಆತ್ಮನು ಬೇರೆ ಇದ್ದರೆ, ಆತ್ಮನಿಗೆ ಮುಪ್ಪ ಬೇನೆ, 
ಮರಣ ಬಂದವು ಎಂದು ಹೇಳಬೇಕಾಗಿತ್ತು. ಹಾಗೆ ನುಡಿಯದೇ ಈ ದೇಹಕ್ಕೆ ಜರಾಮರಣ 
ರೋಗಾದಿಗಳು ಬರುತ್ತವೆ ಎಂದು ವ್ಯವಹರಿಸುವದರಿಂದ ಈ ದೇಹವೇ ಆತ್ಮವೆಂದು 
ಒಪ್ಪಲೇ ಬೇಕಾಗುವದು. ಆತ್ಮನು ಬೇರೆ ಇರುತ್ತಾನೆ ಎಂದು ತಿಳಿಯುವ ಬಗೆ ಹೇಗೆ? 
ಜಗತ್ತಿನಲ್ಲಿ ನಿಜವಾದ ಯಥಾರ್ಥ ಪ್ರಮಾಣವೆಂದರೆ ಪ್ರತ್ಯಕ್ಷ ಒಂದೇ. ಈ ಪ್ರತ್ಯಕ್ಷ 
ವಿರುದ್ದವಾದ ಅನುಮಾನವಾಗಲಿ, ಆಗಮವಾಗಲಿ ಪ್ರಮಾಣವೇ ಅಲ್ಲ. ಪ್ರತ್ಯಕ್ಷ ದಿಂದಂತೂ | 
ಆತ್ಮವೂ ಕಾಣುವದೇ ಇಲ್ಲ. ಆಗಮವು ಈ ವಿಷಯದಲ್ಲಿ ಪ್ರತ್ಯಕ್ಷ ವಿರುದ್ದ ಹೇಳುವದರಿಂದ 
ಪ್ರಮಾಣವಲ್ಲ ಇದರಂತೆ ಪ್ರತ್ಯಕ್ಷಕ್ಕೆ ವಿರುದ್ದವಾದ ಅನುಮಾನವೂ ಪ್ರಮಾಣವಲ್ಲ. 
ಪ್ರತ್ಯಕ್ಷ ವನ್ನು ಅನುಸರಿಸಿಕೊಂಡಿದ್ದ ರೆ ಮಾತ್ರ ಅನುಮಾನವು ಪ್ರಮಾಣ. ವಾಸ್ತವಿಕವಾಗಿ 
ಅನುಮಾನ, ಆಗಮಗಳೆರಡೂ ಅಪ್ರಮಾಣವೇ, ನಿಜವಾದ ಪ್ರಮಾಣ - ಪ್ರತ್ಯಕ್ಷ. 
ಆ ಪ್ರತ್ಯಕ್ಷಕ್ಕಂತೂ ಆತ್ಮನು ಗೋಚರವಾಗುವದಿಲ್ಲ. ಆದುದರಿಂದ ಆತ್ಮನೇ ಮೊದಲಾದ 
ಅತೀಂದ್ರಿಯ ಪದಾರ್ಥಗಳನ್ನು ಒಪ್ಪಲೇಬಾರದು. ಪ್ರತ್ಯಕ್ಷಕ್ಕೆ ಗೋಚರವಾಗುವದು 
ದೇಹಮಾತ್ರ, ಈ ದೇಹವೇ ಆತ್ಮವೆಂದು ಹೇಳಬಹುದು. 


ದೇಹದಿಂದ ಅತಿರಿಕ್ತವಾದ ಅತೀಂದ್ರಯವಾದ ಆತ್ಮ ಉಂಟು ಎನ್ನುವದರಲ್ಲಿ 
ಪ್ರತ್ಯಕ್ಹವಂತೂ ಪ್ರಮಾಣವಾಗುವದಿಲ್ಲ. ಅನುಮಾನ, ಆಗಮಗಳಂತೂ ಪ್ರಮಾಣವಲ್ಲ. 
ಇದೇ ನಿನ್ನ ಮನೆಯಲ್ಲಿರುವ ಮಹಾಚಾರ್ಯರ ಮತ, ಇದಕ್ಕೆ ನಾಸ್ತಿಕ ಮತವೆಂದು 
ಕರೆಯುತ್ತಾರೆ. ಆದರೆ ಇದು ಶುದ್ಧ ಅಪದ್ದವಾದ ಮತ. ಯುಕ್ತಿಗೆ ಎರುದ್ಧವೂ 
ಬಲ್ಲವರಿಂದ ತಾಜ್ಯವೂ ಆಗಿದೆ - ಈ ನಾಸ್ತಿಕ ಮತ. ಅತೀಂದ್ರಿಯ ಪದಾರ್ಥಗಳನ್ನು ನಾವು 
ಒಪ್ಪಲೇಬೇಕಾಗುವದು. ಆಗಮಾದಿ ಪ್ರಮಾಣಗಳನ್ನು ಒಪ್ಪದಿದ್ದರೆ ವ್ಯವಹಾರವೇ 
ಶೂನ್ಯವಾಗುವ ಪ್ರಸಂಗ ಬರುವದು. 


ರೇತೋಧಾತುರ್ವಟಕಣಿಕಾ ಘೃತ ಧೂಮಾಧಿವಾಸನಂ । 

ಜಾತಿಸ್ಥೃತಿರಯಸ್ಕಾಂತಃ ಸೂರೃಕಾಂತೊಂಬುಭಕ್ಷ ಣಂ ॥ 

ಪ್ರೇತ್ಯ ಭೂತಾಪ್ಯಯಶ್ಚೈವ ದೇವತಾಭ್ಯುಪಯಾಚನಂ । 

ಮೃತೇ ಕರ್ಮ ನಿವೃತ್ತಿಶ್ಚ ಪ್ರಮಾಣಮಿತಿನಿಶ್ಚಯಃ ॥ 

ರೇತಸ್ಸು, ಪಿತ್ನ ಮೊದಲಾದ ಧಾತುವಿಕಾರವು. ವಟವ್ರಕ್ಷದ ಬೀಜವು. ತುಪ್ಪವು, 
ಪುಷ್ಪಾದಿಗಳು ಹುಟ್ಟುವದಕ್ಕೋಸ್ವರ ಧೂಮದಿಂದ ಮಾಡಲ್ಪಡತಕ್ಕ ವೃಕ್ಚ ಸಂಸಾರವು 
ಸಾಧನ ವಿಶೇಷದಿಂದ ಉಂಟಾಗತಕ್ಕ ಪೂರ್ವಜನ್ಮದ ಸ್ಥರಣವು, ಸೂಚೀಪಾಷಾಣವು, 
ಸೂರ್ಯಕಾಂತನಾಮಕ ಶಿಲೆಯು, ಜಲಪಾನವು, ಮರಣಾನಂತರದಲ್ಲಿ (ಅಂದರೆ 
ಜೀವನವನ್ನು ಬಿಟ್ಟ ಇರತಕ್ಕ) ಶರೀರಕ್ಕೆ ಪ್ರಧಿವ್ಯಾದಿ ಭೂತಗಳಲ್ಲಿ ಆಗತಕ್ಕ ಲಯವೂ, 


ನಾರದ ಮಹಾಪುರಾಣ 207 


ದೇಹವನ್ನೇ ಆತ್ಮವೆಂದು ತಿಳಿಯುವವನು ಮಿಥ್ಯಾಜ್ಞಾನಿ. ಅವನಿಗೆ ದುಃಖವು 
ನಾಶವಾಗುವದೇ ಇಲ್ಲ. ಶರೀರವನ್ನು ನಮ್ಮ ಆತ್ಮ ಅಲ್ಲವೆಂದು ತಿಳಿದರೆ ಇದು ನಾನು, 
ನನ್ನದು ಎನ್ನುವ ಮಮಕಾರಗಳು ಹುಟ್ಟುವದಿಲ್ಲ. ಅದರಿಂದ ಬರುವ ದುಃಖ ಸಂತತಿಯ 
ಮೂಲೇ ಕುಠಾರವಾಗಿ ದುಃಖಕ್ಕೆ ಕಾರಣವಾಗುವದಿಲ್ಲ. ಆದುದರಿಂದ ಸಜ್ಜನರು 
ಈ ದೇಹವು ನನ್ನದು ಎನ್ನುವ ಅಭಿಮಾನ ತ್ಯಾಗ ಮಾಡಬೇಕು. ಈ ತ್ಯಾಗವೂ ಒಂದು 
ಯೋಗವನಿಸುವದು. ದೇಹದ ಅಭಿಮಾನದ ತ್ಯಾಗ, ಮಡದಿ ಮನೆ ಮಕ್ಕಳಲ್ಲಿ ಮಮಕಾರದ 
ತ್ಯಾಗ, ಮಾಡುವ ಕರ್ಮಗಳಲ್ಲಿ ಫಲದ ಆಶೆಯ ತ್ಯಾಗ, ಕೊನೆಗೆ ಆದರಿಂದ ಬರುವ ಪುಣ್ಯದ 
ತ್ಯಾಗ ಮಾಡಿ ಸರ್ವಸ್ವನ್ನೂ ಪರಮಾತ್ಮನಿಗೆ ಸಮರ್ಪಿಸುವದೇ ಮೋಕ್ಷಕ್ಕೆ ಸಾಧನಾಗುವದು. 

ದ್ರವೃತ್ಯಾಗೇ ತು ಕರ್ಮಾಣಿ ಭೋಗತ್ಕಾಗೇ ವ್ರತಾನಿ ಚ 1 

| ಸುಖತ್ಯಾಗೇ ತಪೋಯೋಗಃ ಸರ್ವತ್ಯಾಗೇ ಸಮಾಪನಾ ॥ 
ತಸ ಮಾರ್ಗೋತಯಮದೈೈಧಃ ಸರ್ವತ್ಯಾಗಸ್ಯ ದರ್ಶಿತಃ ॥ 


ಶಿ 
ವಿಪ್ರಹಾಣಾಯ ದುಃಖಸ್ಕ ದುರ್ಗತಿ ಸ ನೃಥಾ ಭವೇತ್‌ ॥ 


~ 

ಸಂಪತ್ತಿಯ ತ್ಯಾಗ ಮಾಡಿದರೆ ಕರ್ಮಗಳು, ಜೋಗಾದಿಗಳನ್ನು ತ್ಯಜಿಸಿದರೆ ವ್ರತಗಳು, 
ಸುಖವನ್ನು ತ್ಯಜಿಸಿದರೆ ತಪಸ್ಸು ಸಿದ್ಧಿಸುತ್ತವೆ. ಹೀಗೆ ಸಕಲವೂ ಆಶೆ ಬಿಡುವದರಲ್ಲಿಯೇ 
ಪರ್ಯವಸಾನವಾಗುತ್ತ ಕಾಗೆ ದುಃಖವನ್ನು ನಾಶಪಡಿಸುವದಕೆ ಸರ್ವತ್ಕಾಗವೇ ಅದ್ವಿತೀಯವಾದ 
ಮಾರ್ಗವೆಂದು ಉಕ್ತವಾಗಿದೆ. ಅದನ್ನು ಆಶ್ರಯಿಸದಿದ್ದರೆ ದುರ್ಗತಿಯೇ ಆಗುವದು. 

ಇಮಾಂ ಚ ಯೋ ವೇದ ವಿಮೋಕ್ಷ ಬುದ್ಧಿ 

ಮಾತ್ಮಾನನ್ವಿಚ್ಛತಿ ಚಾಪ್ರಮತ್ತ 4 

ನ ಲಿಪ್ಕತೆ ಕರ್ಮಪಫಲೈರನಿಷ್ಟೈಃ 

ಪತ್ರಂ ಬಿಸಸ್ಕೇವ ಜಲೇನ ಸಿಕ್ತ © | 

ಈ ರೀತಿಯಾಗಿ ತ್ಯಾಗಬುದ್ದಿಯನ್ನು ಗಳಿಸಿ, ಆಲಸ್ಕವಿಲ್ಲದೆ ಆತ್ಮ ತತ್ವವನ್ನು ಅರಿಯಲು 
ಬಯಸುವವನು, ನೀರಮೇಲಿರುವ ಕಮಲದ ಎಲೆಯ ನೀರಿನ ಲೇಪವನ್ನು 
ಹೊಂದಿರುವಂತೆ, ಅನಿಷ್ಟವಾದ ಕರ್ಮಫಲವನ್ನು ಹೊಂದಲು ಸಾಧ್ಯವಿಲ್ಲ. 

ದೃಢೈರ್ಹಿ ಪಾಶೈರ್ವಿವಿಧೈರ್ವಿಮುಕ್ತ 

ಪ್ರಜಾನಿಮಿತೈರಪಿ ದೈವತೈಶ್ಚ । 

ಯದಾಹ್ಯಸಾ ದುಃಖಸ್‌ೌಖ್ಯೇ ಜಹಾತಿ 

ಮುಕ್ತಸ್ತ ದಾಗ್ರ್ಯಾಂ ಗತಿಮೇತ್ಯಲಿಂಗಃ 

ಮಾನುಷ ದೈವನಿರ್ಮಿತವಾದ ಅನೇಕ ರೀತಿಯ ಬಂಧನಾದಿಗಳಿಂದ ಮುಕ್ತ 
ಮಾಡಲ್ಪಟ್ಟ ಈ ಜೀವನು, ದುಃಖಗಳನ್ನು ಹಾಗೂ ಲೌಕಿಕ ಸುಖಭೋಗಾದಿಗಳನ್ನು 
ಬಿಟ್ಟಾಗ, ಲಿಂಗದೇಹರಹಿತನಾಗಿ ಉತ್ತಮೋತ್ತಮ ಗತಿಯನ್ನು ಹೊಂದಿ ಮುಕ್ತನಾಗುವನು. 


ಶ್ರುತಿ ಪ್ರಮಾಣಾಗಮ ಮಾರ್ಗಣಾಮೀ ॥ 
ಶೇತೇ ಜರಾಮೃತ್ಯುಭಯಾದತೀತಃ 
ಕ್ಷೀಣೇ ಚ ಪುಣ್ಯೇ ವಿಗತೇ ಚ ಪಾಪೇ 


ತಯೋರ್ನಿಮಿತ್ತೇ ಚ ಫಲೇ ವಿನಷ್ಟೇ Il 


2೧8 ` ನಾರದ ಮಹಾಪುರಾಣ 


ಅಲೇಪಮಾಕಾಶಮಲಿಂಗಮೇವ 

ಮಾಸ್ಟಾ ಯ ಪಶ್ಯಂತಿ ಮಹತ್ಯಸಕ್ತಾ ಈ 

ಯಥೋರ್ಣನಾಭಿಃ ಪರಿವರ್ತಮಾನ 

ಸ್ಪಂತುಕ್ಷಯೇ ತಿಷ್ಠತಿ ಪಾತ್ಯಮಾನಃ ॥ | 

ವೇದ ಹಾಗೂ ಪ್ರಮಾಣಭೂತವಾದ ಆಗಮಗಳಲ್ಲಿ ಹೇಳಿದ ಶ್ರೇಯಸ್ವರ 
ಕರ್ಮಾದಿಗಳನ್ನು ಆಚರಿಸಿ, ಮುಪ್ಪು - ಮರಣ ಇವುಗಳ ಭೀತಿಯನ್ನು ಹೋಗಲಾಡಿಸಿ 
ಕೊಂಡು, ಸುಖದಿಂದ ಇರುವನು. ಪುಣ್ಯಪಾಪಾದಿಗಳಿಂದ ಸಂಭವಿಸುವ ದುಷ್ಟಲ, 
ಸತ್ಸಲಗಳೆಲ್ಲವೂ ನಷ್ಟವಾದ ಮೇಲೆ ಪ್ರಕೃತಿವಿದೂರನಾಗಿ, ಲಿಂಗದೇಹವಿಲ್ಲದೆ ಸ್ವರೂಪ, 
ಮಾತ್ರದಿಂದ ಇದ್ದು, ಕರ್ಮಲೇಪವಿಲ್ಲದ ಆಕಾರಶಬ್ದವಾಚ್ಯನಾದ ಪರಮಾತ್ಮನನ್ನು 
ಪ್ರಸನ್ನೀಕರಿಸಿಕೊಳ್ಳುವರು. ಮಾನವನಿಗೆ ಅನಾದಿಕಾಲದಿಂದ ಅಂಟಿಕೊಂಡು 
ಈ ಲಿಂಗದೇಹವು ಪರಮಾತ್ಮನ ಅಪರೋಕ್ಷ ಜ್ಞಾನದಿಂದ ಭಂಗವಾಗಿ ಹೋಗುವದು. 
ಜೇಡರ ಹುಳವು ತನ್ನ ಸುತ್ತಲೂ ತಿರುಗಿ ತಾನೇ ನೇಯ್ದ ಬಲೆಯಲ್ಲಿ ಬಿದ್ದು ಒದ್ದಾಡುವಂತೆ, 
ಜೀವನಾದರೂ ಕೂಡ, ತಾನು ಮಾಡಿದ ಕರ್ಮದ ಫಲರೂಪವಾದ ಈ ದೇಹದಲ್ಲಿ ಬಿದ್ದು 
ಒದ್ದಾಡುತ್ತಾನೆ. ಅದು ಅಪರೋಕ್ಷ ಜ್ಞಾನವಾದ ಕೂಡಲೇ ಕರ್ಮನಾಶವಾಗಿ ತನ್ಮೂಲಕ, 
ದೇಹನಾಶವಾಗಿ ಹುಳವು ತನ್ನ ಗೂಡನ್ನು ಬಿಟ್ಟು ಹೊರಗೆ ಬರುವಂತೆ, ಮಾನವನು ಕೂಡ 
ಮುಕ್ತನಾಗಿ ಆನಂದಪಡುವನು. 


ಬಹುಕಾಲದಿಂದ ಬಂದ ಈ ಲಿಂಗದೇಹ ಅಪರೋಕ್ಷ ಜ್ಞಾನಿಯು ಪರಿತ್ಯಜಿಸುವಾಗ 
ಅವನಿಗೆ ದುಃಖವಾಗುವದಿಲ್ಲ. ಹಾವು ತನ್ನ ಪರೆಯನ್ನು ಬಿಡುವಂತೆ ಚಿಗರೆಯು ತನ್ನ 
ಕೊಂಬನ್ನು ತ್ಯಜಿಸುವಂತೆ ಅಥವಾ ಮರದ ಮೇಲೆ ಕುಳಿತ ಪಕ್ಷಿಯು ಆ ಮರವು ನೀರಿನಲ್ಲಿ 
ಮುಳುಗಿ ಹೋಗುವ ಪರಿಸ್ಥಿತಿ ಬಂದಾಗ, ಅದನ್ನು ತ್ಯಜಿಸಿ ಅದರ ಚಿಂತೆಯಿಲ್ಲದೆ 
ಹಾರಿಹೋಗುವಂತೆ, ಈ ಆತ್ಮನೂ ಕೂಡ ತನ್ನ ಹಳೆಯದಾದ ಆ ಲಿಂಗದೇಹವನ್ನು 
ನೋಡದೆ, ಆದರ ಸಂಬಂಧವನ್ನೂ ಪೂರ್ಣ ಕಡಿದುಕೊಂಡು ಮುಕ್ತನಾಗಿ ದಿವ್ಯಗತಿಯನ್ನು 
ಹೊಂದುವನು. ಮೋಕ್ಷ ಸಾಧನವಾದ ಕಾಪಿಲೀಯ ಪಂಚಶಿಖಾಚಾರ್ಯರ ಈ ತತ್ವೋ 
ಪದೇಶ ಕೇಳಿ, ಜನದೇವಮಹಾರಾಜನು ತನ್ನನ್ನು ಆಶ್ರಯಿಸಿದ ನಾಸ್ಕಿಕಧರ್ಮದ ಪ್ರತಿಪಾದಕ 
ಆಚಾರ್ಯರನ್ನೆಲ್ಲ ಸಂಪೂರ್ಣವಾಗಿ ತ್ಯಜಿಸಿ ಪಂಚಶಿಖಾಚಾರ್ಯರ ಉಪದೇಶವನ್ನೇ 
ಅನುಸರಿಸಿದನು. ಅದರಂತೆಯೇ ದೇವರನ್ನು ಆರಾಧಿಸಿದನು. ಪ್ರಾಕೃತಿಕವಾದ 
ವಿಷಯಗಳನ್ನೆಲ್ಲ ತ್ಯಾಗಮಾಡಿದನು. ಪತ್ನೀ ಪುತ್ರಾದಿಗಳಲ್ಲಿಯ ಮಮಕಾರಗಳನ್ನು ತ್ಯಾಗ 
ಮಾಡಿದನು. ದೇಹಾಭಿಮಾನವನ್ನು ತ್ಯಾಗಮಾಡಿದನು. ಭಗವಂತನ ಧ್ಯಾನಯೋಗದಲ್ಲಿ 
ಲಕ್ಷ ಏಟ್ಟು, ಏಕಾಗ್ರ ಚಿತ್ತದಿಂದ ಧ್ಯಾನಮಾಡಿ ಪರಮಾತ್ಮನ ಪ್ರಸಾದಕ್ಕೆ ಪಾತ್ರನಾದನು. 

ಹೀಗೆ ಆ ಜನಕ ಮಹಾರಾಜನು ಭಗವಂತನ ಧ್ಯಾನದಲ್ಲಿ ಏಕತಾನ ಮನಸ್ಸಿನಿಂದ 
ಲೀನವಾಗಿ ಕುಳಿತುಕೊಂಡಾಗ, ಅವನ ರಾಜಧಾನಿಗೆ ಬೆಂಕಿಬಿದ್ದಿ ತು. ಅವನ ಊರು, 
ಅಂತಃಪುರ, ಅರಮನೆ ಎಲ್ಲವೂ ಭೀಕರವಾದ ಬೆಂಕಿಯ ಜ್ವಾಲೆಗಳಿಂದ ಸುಡತೊಡಗಿದವು. 
ರಾಜಪರಿವಾರದವರು ಭ್ರಾಂತರಾಗಿ ರಾಜನ ಬಳಿಗೆ ಬಂದು ಆರಿಕೆ ಮಾಡಿಕೊಂಡರು. 
“ಪ್ರಭು, ರಾಜಧಾನಿಗೆ ಬೆಂಕಿ ಹತ್ತಿದೆ.'' ಅದನ್ನು ಕೇಳಿ ವಿರಕ್ತನಾದ ಜನಕರಾಜನು "ನ ಮೇ 
ದಹತಿ ಕಿಂಚನ! ""ಊರು ಉರಿದರೆ ನನ್ನದೇನು ಸುಡುತ್ತದೆ! ' ಎಂದನು. 


ಕ್‌ೆ 


ನಾರದ ಮಹಾಪುರಾಣ 209 


ಅಷ್ಟರಲ್ಲಿ ಮತ್ತೊಬ್ಬ ದೂತನು ಬಂದು ಅರಮನೆಯೇ ಬೆಂಕಿಯಿಂದ ದಹಿಸುತ್ತಿದೆ 
ಎಂದನು. ಆಗಲೂ ಮಹಾರಾಜನದು ಅದೇ ಉತ್ತರ "ನ ಮೇ ದಹತಿ ಕಿಂಚನ.' ಆಗ 
ಮತ್ತೂ ಒಬ್ಬ ರಾಜದೂತ ಅಲ್ಲಿಗೆ ಬಂದು "ಅಂತಃಪುರವೇ ಉರಿಯುತ್ತದೆ. ರಾಣೀವಾಸಕ್ಕೆ 
ಬೆಂಕಿ ತಗುಲಿದೆ ' ಎಂದಾಗಲೂ ಮಹಾರಾಜ ನಿರ್ವಿಕಾರದಿಂದ ಉತ್ತರಿಸಿದ "ನ ಮೇ ದಹತಿ 
ಕಿಂಚನ '. ಆ ಬೆಂಕಿಯು ಬಲಿತು, ಕೊನೆಗೆ ಮಹಾರಾಜನಿದ್ದ ಸಭಾಮಂಟಪಕ್ಕೂ ಕೊನೆಗೆ 
ಅವನ ಬಟ್ಟೆಗೂ ತಗುಲಿ, ಕೊನೆಗೆ ದೇಹ ಉರಿಯುವಾಗಲೂ ರಾಜನ ಉದ್ಗಾರ ಅದೇ "ನ 
ಮೇ ದಹತಿ ಕಿಂಚನ. ' ಹೀಗೆ ಭಗವಂತನ ನಿರಂತರ ಧ್ಯಾನ, ಅವನ ಬದುಕಿರುವವರೆಗೂ 
ನಡದೇ ಇತ್ತು. ಪಂಚಶಿಖಾಚಾರ್ಯರ ಉಪದೇಶದಿಂದ ಜನಕರಾಜನಿಗೆ ಇಂತಹ ವೈರಾಗ್ಯ 
ಹುಟ್ಟಿತು. ಅಂದೂ ಅವನು ಕೊನೆಯವರೆಗೂ ಹರಿಯ ಧ್ಯಾನ ಬಿಡಲಿಲ್ಲ. ರಾಜಪರಿವಾರ 
ದವರು ಬಂದು, ಅಗ್ನಿಯನ್ನು ನಿಯಂತ್ರಣ ಮಾಡಿದ ಬಳಿಕವೂ ಅವನ ಈ ಧ್ಯಾನ 
ಸಮಾಧಿಯು ನಡದೇ ಇತ್ತು. ಹೀಗೆ ಆ ಮಹಾರಾಜನು ಬದುಕಿ ಇರುವವರೆಗೂ ತ್ಯಾಗ, 
ಯೋಗ, ಜ್ಞಾನಯೋಗ, ಭಕ್ತಿಯೋಗಗಳಿಂದ ಭಗವಂತನನ್ನು ಪ್ರಸನ್ನ ಗೊಳಿಸಿ, 
ಪರಮಾತ್ಮನ ಅಪರೋಕ್ಷ ಜ್ಞಾನ, ನಿರಂತರ ಧ್ಯಾನದಿಂದ ಅವನ ಸಾಕ್ಟಾತ್ಕಾರ ಪಡೆದು, 
ಈ ಲಿಂಗ ದೇಹವನ್ನು ಕಳೆದುಕೊಂಡು, ದಿವ್ಯವಾದ ಮೋಕ್ಷವನ್ನು ಪಡೆದನು. 


ನಾರದ ಮಹಾಪುರಾಣದಲ್ಲಿ ನಲವತ್ತ ದನೆಯ ಅಧ್ಯಾಯ ಮುಗಿದುದು. 
EE 


ಖಾಂಡಿಕ್ಕ ಕೇಶಿಧ್ವಜರ ವಿಚಿತ್ರ ಚರಿತ್ರ 


ನಾರದ :- ಕರುಣಶಾಲಿಗಳಾದ ಸುನಂದ ಮುನಿಗಳೆ, ತಾಪವು ಮೂರು ವಿಧವೆಂದು 
ಕೇಳಿದ್ದೇನೆ. ಆಧ್ಯಾತ್ಮಿಕ ಆಧಿದೈವಕ ಆಧಿಭೌತಿಕ ಎಂದು. ಈ ತ್ರಿವಿಧ ತಾಪಗಳನ್ನು 
ಅನುಭವಿಸುವ ಪ್ರಸಂಗಬಾರದಂತೆ ಮಾಡಲು ಏನಾದರೂ ಉಪಾಯ ಇದ್ದರೆ ತಿಳಿಸಿರಿ. 

ಸನಂದನ :- ಜ್ಞಾನಿಯಾದ ನಾರದನೆ, ಮನುಷ್ಯನಿಗೆ ಜನನ ದುಃಖ, ಮರಣ ದುಃಖ 
ಮತ್ತು ಮುಪ್ಪು ಬಾಲ್ಯ, ತಾರುಣ್ಯ ಮೊದಲಾದ ಅವಸ್ಥೆಗಳಲ್ಲಿ ಸಂಭವಿಸುವ ದುಃಖ- ಹೀಗೆ 
ಮೂರು ವಿಧವಾದ ದುಃಖಗಳಿರುತ್ತವೆ. ಈ ಮೂರು ವಿಧ ದುಃಖಗಳ ಪರಿಹಾರ 
ವಾಗಬೇಕಾದರೆ - 


ಣ್ಯ ಭೋಷಜಂ ಭಗವತ್ಪಾಪ್ತಿ ರೇಕಾ ದುಃಖಹರಾ ಮತಾ ಟ' 

ಭಗವಂತನ ಪ್ರಾಪ್ತಿಯೇ, ಈ ಎಲ್ಲ ದುಃಖಗಳಿಗೆ ಔಷಧವಿದ್ದಂತೆ. ಈ ಭಗವಂತನನ್ನು 
ಅವನ ಸ್ವರೂಪವನ್ನು ತಿಳಿಸಿಕೊಡುವ ಎದ್ಕೆಯು " ಪರವಿದ್ಯೆ' ಎಂದು ಅಥರ್ವಣ 
ವೇದದಲ್ಲಿ ಹೇಳಿದೆ. ಅಕ್ಬರನಾಮಕ ಪರಮಾತ್ಮನ ಸ್ವರೂಪ ತಿಳಿಸಿಕೊಡುವ ಬ್ರಹ್ಮಮೀ 
ಮಾಂಸಾ ಸಹಿತವಾದ ಯಗ್ವೇದಾದಿಗಳು ಪರವಿದ್ಕೆ ಎನಿಸುತ್ತವೆ. ಈ ಎಲ್ಲ ವೇದ 
ವೇದಾಂತಗಳಲ್ಲಿ ಪ್ರತಿಪಾದ್ಯನಾದ ಎಷ್ಟುವಿಗೆ " ಭಗವಾನ್‌ ' ಎಂದು ಕರೆಯುವರು- 
"ತದೇವ ಭಗವದ್ವಾಚ್ಯಂ ಸ್ವರೂಪಂ ಪರಮಾತ್ಮನಃ ' ಈ ಭಗವಾನ್‌ ಎಂಬ ನಾಲ್ಕು 
ಅಕ್ಬರದಲ್ಲಿ ಭ- ಕಾರಕ್ಕೆ ಜ್ಞೇಯ ಮತ್ತು ಜ್ಞಾತಾ ಎಂದರ್ಥ, ಗ- ಕಾರಕ್ಕೆ ಗಮಯಿತೃ್ಛ 
ಆಗಮಯಿತ್ಛ ಅಂದರೆ ಸೃಷ್ಟಿ ಮಾಡುವವ, ಮೋಕ್ಟ್ಚರೂಪ ಫಲ ಕೂಡುವವ ಎಂದು ಎರಡು 


ತಟ ಎ2. ಎರಾ ಮಾ 


210 ನಾರದ ಮಹಾಪುರಾಣ 


ಅರ್ಥ ಮತ್ತು ಭಗ ಎಂಬ ಎರಡು ಅಕ್ಷ ರಗಳಿಗೆ ಐಶ್ವ ರ್ಯ, ಸಂಪತ್ತು, ವೀರ್ಯ, ಯಶಸ್ಸು, 
ಜ್ಞಾನ, ವೈರಾಗ್ಯ ಇ ಇವು ಆರು ಅರ್ಥಗಳೂ ನ ವ- ಕಾರಕ್ಕೆ ಎಲ್ಲ "ಭೂತಗಳಿಗೆ 
ಅಂತರ್ಯಾಮಿಯಾಗಿ ವಾಸಿಸುವವನು ಎಲ್ಲ ಪ್ರಪಂಚಕ್ಕೂ ಆಧಾರಭೂತನಾಗಿರುವವನೂ, 
ತಾಶರಹಿತನಾ ಎಂದು ಅರ್ಥ. ಹೀಗೆ ಈ ಚ್‌ ಎಂಬ ಶಬ್ದವು ಪರಬ್ರಹ್ಮನಾದ 
ನಾರಾಯಣನನ್ನು ಮಾತ್ರ ಬೋಧಿಸುತ್ತದೆ. 


ಏವಮೇವ ಮಹಾಶಬ್ದೊ € ಭಗವಾನಿತಿ ಸತ್ತಮ | 

ಪರಬ್ರಹ್ಮಭೂತಸ್ಯ ವಾಸುದೇವಸ್ಯ ನಾನ್ಯಗಃ 

ತ್ರ ಪೂಜ್ಯ ಪದಾರ್ಥೋಕ್ತಿಃ ಪರಿಭಾಶಾಸಮನ್ಹಿತಾ 1 

ಶೆಬ್ರೊ (ಇಯಂ ನೋಪಚಾರೇಣ ಚಾನ್ಯತ್ರ ಹೈಪಚಾರತ: || 

ಸಾಧುವರ್ಯನೇ | ಈ ಪ್ರಕಾರವಾಗಿ "ಭಗವಾನ್‌ ' ರ ಮಾಹಾಶಬ್ದವು. 
ಅದು ಪರಬ್ರಹ್ಮವಾದ ವಾಸುದೇವನಿಗೆ ವಾಚಕವಾಗಿದೆ ಇತರರಿಗಲ್ಲ. ಆ ಭಗವಂತನಲ್ಲಿ 
ಈ ಶಬ್ದವು ತಾಜ ನ ಪೂಜ್ಯಂ ಎಂಬ ಅರ್ಥವನ್ನು ಸೂಚಿಸುತ್ತದೆ. ಇತರರಲ್ಲಿ 
ಈ ಶಬ್ದವು ಔಪಚಾರಿಕವು. 


ಜ್ಞಾ ನ ಶಕ್ತಿ ಬಲೈಶ್ಚರ್ಯ ವೀರ್ಯ ತೇಜಾಂಸ್ಕ ಶೇಷತಃ । 
ಭಗವಚ್ಛ ಬ್ರ 'ವಾಚ್ಕಾ ನಿ ವಿನಾದಿ "ಹೇಯ್ಕೆ ರ್ಗುಣಾದಿಭಿಃ || 
MS: ಸುತಾದಿಗಳ ವಿನಹ ಸಮಗ್ರ ತಟ ಜ್ಞಾ ನ, ಶಕ್ತಿ, ಬಲ ಐಶ್ವ ರ್ಯ. ವೀರ್ಯ 


ಮತ್ತು ತೇಜಸ್ಸು ಇವುಗಳು ಭಗವಚ್ಛಬ್ದಾ ರ್ಥಗಳು. 


ಸರ್ವಾಣಿ ತತ್ರ ಭೂತಾನಿ ವಸಂತಿ ಪರಮಾತ್ಮನಿ | 

ಭೂತೇಷು ವಸತೇ ಸೋತರ್ವಾಸುದೇವಸ್ತತಃ ಸ್ಮ ಎತೆಃ | 

ಸಕಲ ಭೂತಗಳೂ ಪರಮಾತ್ಮ ನನ್ನೇ ಆಶ್ರಯಿಸಿವೆ, ಪರಮಾತ್ಮನು ಸಕಲ ಭೂತಗಳಲ್ಲಿ 
ಅಂತರ್ಗತನಾಗಿರುವವನು. ಆದುದರಿಂದ ಅವನು ವಾಸುದೇವನೆನಿಸಿಕೊಳ್ಳುವನು. 
ದೋಷರಹಿತನೂ, ಸರ್ವಗುಣ ಪರಿಪೂರ್ಣನೂ ಆದ ಆ ಭಗವಂತನ ಸ್ವ ರೂಪವನ್ನು 
ಚೆನ್ನಾ ಗಿ ಅರಿಯಲು ಮತ್ತು ಸಾಕ್ಷಾತ್ವ ರಿಸಲು ಸಾಧನವಾದದ್ದೇ ಧರ್ಮ, ಮಿಕ್ಕ ದ್ದೆಲ್ಲ )ವೂ 
ಅಜ್ಞಾ ನ. ಈ ಪರಮಾತ್ಮ ದರ್ಶನವು ತೆ ಿಧ್ಯಾಯ ಹಾಗೂ ಇಂದ್ರಿಯ ನಿಗ್ರ ಹಳದ. ಸಾಧ್ಯ. 
ಸಾ ಧ್ಯಾ ಯದಿಂದ ಜ್ಞಾ ) ನಯೋಗ, ಜ್ಞಾ ನದಿಂದ ಭಕ್ತಿಯೋಗ, ಭಕ್ತಿ ನವಿಂ 
ಭಗವತ್ವ ಸಾದ, ಭಗವತ್ತ ಸಾದದಿಂದ ಪರಮಾತ್ಮನ ದರ್ಶನ. ಅದರಿಂದ ಮೋಕ್ಟ.. ಹೀಗೆ 
ಪರಮಪದ ಪ್ರಾಪ್ತಿಗೆ ಸ್ಥಾ ್ವಧ್ಯಾಯ ಮೂಲ ಕಾರಣವಾಗಿದೆ. 

ನಾರದ :- ಪೂಜ್ಯರೆ, ಆ ಪರಮಾತ್ಮನ ಸಾಕ್ಟಾತ್ಕಾರಕ್ಕೆ ಸಾಧನವಾದ ಯೋಗ ಜ್ಞಾನದ 
ಸ್ವರೂಪವನ್ನು ತಿಳಿಯುವ ಅಪೇಕ್ಷೆ ನನಗಿದೆ. ತಿಳಿಸಬೇಕು. 

ಸನಂದನ :- ಈ ವಿಷಯದಲ್ಲಿ ಮಹಾತ್ಮನಾದ ಖಾಂಡಿಕ್ಕನಿಗೆ ಕೇಶಿಧ್ವಜನು ಹೇಳಿದ 
ಆ ಯೋಗವಿಷಯವನ್ನು ನಿನಗೆ ಹೇಳುತ್ತೇನೆ ಕೇಳು. ಜನಕ ವಂಶದಲ್ಲಿ ಹಿಂದೆ ಧರ್ಮಧ್ವಜ 
ನೆಂದು ರಾಜನಿದ್ದ. ಧರ್ಮಧ್ವಜನ ಮಕ್ಕಳು ಅಮಿತಧ್ವಜ ಮತ್ತು ಕೃತಧ್ವಜ. ಕೃತಧ್ವಜನು 
ರಾಜನಾದರೂ ಅಧ್ಯಾತ್ಮ ವಿಚಾರದಲ್ಲಿ ತತ್ಪರನಾಗಿದ್ದನು. 


ನಾರದ ಮಹಾಪುರಾಣ 211 


ಕೃತಧ್ವಜನಿಗೆ ಕೇಶಿಧ್ವಜನೆಂಬ ಪುತ್ರನಿದ್ದನು. ಅಮಿತಧ್ವಜನಿಗೆ ಖಾಂಡಿಕ್ಕನೆಂಬ ಹೆಸರಿನ 
ಮಗನಿದ್ದನು. ಈ ಖಾಂಡಿಕ್ಕನಿಗೆ ಜನಕರಾಜನೆಂದೂ ಕರೆಯುತ್ತಿದ್ದನು. ರಾಜ್ಯ 
ಸಿಂಹಾಸನದಲ್ಲಿ ಎಲ್ಲ ಪ್ರಜಾಪರಿವಾರ ಮಂತ್ರಿಗಳು ಕೇಶಿದ್ದಜನನ್ನು ಕೂಡಿಸಿ ಪಟ್ಟಾಭಿಷೇಕ 
ಮಾಡಿದರು. ಖಾಂಡಿಕ್ಕನನ್ನು ರಾಜ್ಯಾಧಿಕಾರದಿಂದ ದೂರಗೊಳಿಸಿದರು. ಹೀಗೆ 
ಅಧಿಕಾರದಿಂದ ನಿರಾಕೃತನಾಗಿ ರಾಜ್ಯ ವೃ ವೆ.ಭವ ರಹಿತನಾದ ಖಾಂಡಿಕ್ಕನು ದೇಶವನ್ನು ಬಿಟ್ಟು 
ಅರಣ್ಯದಲ್ಲಿಯೇ ವಾಸಿಸಿದನು. "ರಾಜಧಾನಿಯಲ್ಲಿ ದ್ದ ಕೇಶಿದ್ದ ಜ ರಾಜನೂ 
ಪಶಮಧಾರ್ಮಿಕ ಪರಬ್ರಹ್ಮ ಜಿಜ್ಞಾಸು. ದಿವ್ಯಜ್ಞಾ ನ ಪಡೆಯಲು ತವಕಿಸುವ ಆ ರಾಜನು 
ಅನೇಕ ಯಜ್ಞ ಮಾಡಿದನು. ಬ್ರಹ್ಮವಿದ್ಯೆ ಯನ್ನು ಚೆನ್ನಾಗಿ ಅವಗತ ಮಾಡಿಕೊಂಡು, 
ಮೃತ್ಯುವನ್ನು ಮೀರಿ ನಿಲ್ಲಲು ಆ ಕೇಶಿಧ್ವಜನು ಯೋಗಾನುಷ್ಠಾನದಲ್ಲಿ ತೊಡಗಿದನು. 


ಆಗ ಆ ಕೇಶಿದ್ವ ಜರಾಜನ ಆಕಳವನ್ನು ಕಾಡಿನಲ್ಲಿ ಒಂದು ಕ್ರೂರ ಹುಲಿಯಕೊಂದು 
ಹಾಕಿತು. ಅದನ್ನು ಕೇಳಿ ರಾಜನಿಗೆ ದುಃಖವಾಯಿತು. ತಾನು ಆ ಹಸುವಿನ ಹಿಂದೆ ಸರಿಯಾಗಿ 
ಸೇವಕರನ್ನು ನಿಯಮಿಸಿದ್ದರೆ ಹಸು ಸಾಯುತ್ತಿರಲಿಲ್ಲ. ತನ್ನ ಅನವಧಾನದಿಂದಲೇ 
ಗೋಹತ್ಯೆ ಆಯಿತು ಎಂದು ಅವನು ಮನದಲ್ಲಿ ಕುದಿಯ ತೊಡಗಿದನು. ತಿಳಿಯದೇ 
ಘಟಿಸಿದ 'ಗೋಹತ್ಯಾ ರೂಪಪ ಪಾಪಕ್ಕೆ ಪರಿಹಾರವೇನು ಎಂದು ತನ್ನ ಯತ್ತಿ ಜರಿಗೆ ಕೇಳಿದನು. 
ಅದಕ್ಕೆ ಅವರು- e ಪ ವಿಷಯವು ಅತ್ಯಂತ ಸೂಕ್ಷ್ಮವಾಗಿದ್ದು “ನಾವ ಏನನ್ನೂ 
ಹೇಳಲಾರೆವು. ನೀನು ಬೇಕಾದರೆ ಕಶೇರುವನ್ನು. ಕೇಳು '' ಎಂದು ಸೂಚಿಸಿದರು. 


ಕಶೇರುವಿನ ಬಳಿಗೆ ಬಂದ ಮಹಾರಾಜ. ಅವನು ಕೂಡ " ಭೂಪಾಲ, ಈ ವಿಷಯವು 
ಬಹಳ ಗಹನ, ನನಗೆ ಇದರ ಬಗ್ಗೆ ಜ್ಞಾನವಿಲ್ಲ. ನೀನು ಶುನಕನನ್ನು ಕೇಳುವದು ಯೋಗ್ಯ' 
ಎಂದ. ಆಗ ರಾಜನು .ಯಾರಾದರೂ ಈ ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಹೇಳಿದರೆ ಸಾಕೆಂದು 
ಶುನಕನ ಬಳಿಗೆ ಬಂದು ತನ್ನ ಪ್ರಶ್ನೆಯನ್ನು ಅವನೆದುರು ಹೇಳಿದಾಗ ಶುನಕನು ಹೇಳಿದನು - 
"" ಮಹಾರಾಜ, ನೀನು ಏಕೆ ಇಷ್ಟು ಪ್ರಯಾಸ ಪಡುವಿ? ಈ ವಿಷಯ ನಿಜವಾಗಿಯೂ 
ಸಾಮಾನ್ಯರಿಗೆ ದುರ್ಜ್ಸೇಯವಾಗಿದೆ, ಪೂ ಬಗ್ಗೆ ಚೆನ್ನಾಗಿ ತಿಳಿದ ವ್ಯಕ್ತಿ ಎಂದರೆ ನಿನ್ನ 
ವೈರಿಯಾದ ಖಾಂಡಿಕ್ಕ. ನೀನು ಅವನನ್ನು ಯುದ್ಧದಲ್ಲಿ ಸೋಲಿಸಿ ದೇಶಬಿಟ್ಟು ಹೊರಗೆ 
ಹಾಕಿರುವಿ, ಅವನು ಎಲ್ಲಿಯೋ ಕಾಡಿನಲ್ಲಿ ವಾಸಿಸುತ್ತಿದ್ದಾನೆ. ಆದರೆ ಈ ವಿಷಯದ ಬಗ್ಗೆ 
ನಿರ್ಣಯ ಕೊಡಲು ಅವನೊಬ್ಬನೇ ಸಮರ್ಥನು. ನಿಜವಾಗಿ ಅಸಾಮಾನ್ಯ ಮಹಾಜ್ಞಾನಿ ಆ 
ಖಾಂಡಿಕ್ಕ'' ಮಹಾಜ್ಞಾನಿಗಳಾದ ಶುನಕರಂಥ ಮುನಿಪುಂಗವರ ಬಾಯಿಂದ ಖಾಂಡಿಕ್ಕನ 
ಜ್ಞಾನದ ಎತ್ತರ ಬಿತ್ತರಗಳನ್ನು ಕೇಳಿ ಕೇಶಿಧ್ವಜರಾಜನಿಗೆ ಅತ್ಯಾಶ್ಚರ್ಯವಾಯಿತು. ಅವನು 
ಕೂಡ ಬಹಳ ಗುಣಪಕ್ಷ ಪಾತಿ, ಎದ್ಯಾವೃದ್ದ. ಕೂಡಲೇ ಅವನು ಶುನಕನ ಮುಂದೆ ವಿಚಾರಿಸಿ 
ಹೇಳಿದನು - ""ನಿಜವಾದ ಜ್ಞಾ ನಿಯನ್ನು ಗೊತ್ತು ಹಚ್ಚಿ ನನಗೆ ತಿಳಿಸಿದ್ದಕ್ಕಾಗಿ ತಮಗೆ ನಾನು 
ಕೃತಜ್ಞ. ನನ್ನ ವೈ ರಿಯಾದರೂ ಚಿಂತೆ ಇಲ್ಲ, ಖಾಂಡಿಕ್ಕನ ಬಳಿಗೆ ಹೊಗುವ. ನಾನು ಮಾಡಿದ 
ಈ ಗೋಹತ್ಯೆ ಸಿ ಪ್ರಾಯಶ್ಚಿತ್ತ ಕೇಳುತ್ತೇನೆ. ಅವನು ನನ್ನ ವೈ ರಿ, ಆದುದರಿಂದ ನಾನು ಅವನ 
ಮನೆಗೆ ಹೋಡಾಗ ಅವನು ನನ್ನ ನ್ನು ಕೊಂದರೂ “ಚಿಂತೆ ಇಲ್ಲ. ಅಂತಹ ಜ್ಞಾನಿಯ 
ಕೈ ಯಿಂದ ಮರಣವಾದರೂ ನನಗೆ "ಯಜ್ಞ ಳಿ ಬಂದಂತೆ. ಅವನು ಪ್ರಾ ಪ್ರಾಯಶ್ಚಿತ, 
ಹೇಳಿದರಂತೂ ನನ್ನ ಈ ಜ್ಞಾ ಪ್ಲನಯೋಗವು ಸಾಂಗವಾಗುವದು '' ಹೀಗೆ ಹೇಳ 
ಮಹಾರಾಜನು ರಥಾರೂಢನಾಗಿ, ಕೃಷ್ಣಾ ಜಿನ ಹೊದ್ದು ಕಾಡಿಗೆ ಹೊರಟನು. ಖಾಂಡಿಕ್ಕನು 


212 ನಾರದ ಮಹಾಪುರಾಣ 


ಇರುವ ಅರಣ್ಯಕ್ಕೆ ಬಂದನು. ಪಾದಾಚಾರಿಯಾಗಿಯೇ ಅವನಿರುವ ಎಲೆಮನೆಗೆ ನಡೆದು 
ಆಗಮಿಸಿದನು. ಅವನನ್ನು ನೋಡಿದ ಕೂಡಲೇ ಖಾಂಡಿಕ್ಕನ ಕಣ್ಣು ಕೋಪದಿಂದ ಕೆಂಪಗಾದವು. 
ಕೂಡಲೇ ಅವನು ಬಿಲ್ಲಿ ಗೆ ಬಾಣ ಹೂಡಿದನು. ಬಾಣದಂತೆ ಬಿರುಸಾದ ಮಾತೂ ಆಡಿದನು- 


“ಮೂಢನಾದ ಕೇಶಿಧ್ವ ಜನೇ, ಕೃಷ್ಣಾಜಿನ ಹೊದ್ದುಕೊಂಡು ಸಾಧುಗಳ ಸೋಗುಹಾಕಿ 
ನೀನು ನನ್ನನ್ನುಸಂಹರಿಸಲು' ಬಂದಿರುವೆ." ನನ್ನನ್ನು ವಂಚಿಸಬೇಕೆಂದು ನೀನು ದುರ್ಬುದ್ಧಿ 
ಯಿಂದ ಈ ಕೃ ಷಾ ಜಿನ ಹೊದ್ದಿರುವೆ, ಕೃಷ್ಣಾ ಜಿನ ಧರಿಸಿರುವ ಸಾಧುಗಳನ್ನು ನೋಡಿ ನಾನು 
ಅಂತಹವರನ್ನು ಕೊಲ್ಲುವದಿಲ್ಲವೆಂದು. ತಿಳಿದಿರುವೆ. ಆದರೆ ನೀನು ಎಂತಹ ಸಾತ್ವಿಕ ವೇಷ 
ಧರಿಸಿದರೂ ನಾನು ಬಿಡುವದಿಲ್ಲ. ನೀನು ಹಿಂದೆ ನನ್ನ ಮೇಲೆ ಕ್ರೂರ ಬಾಣ ಬಿಟ್ಟು ಹೀಂಸೆ 
"ಮಾಡಿರುವೆ. ನನ್ನನ್ನು ಸೋಲಿಸಿ ನನ್ನ ರಾಜ್ಯ ಅಪಹರಿಸಿರುವೆ. ನಿನ್ನನ್ನು ಕೊಂದರೆ ನನಗೆ 
ಪಾಪವಿಲ್ಲ. ನಿನ್ನನ್ನು ನಾನು ಈಗ ಕೊಲ್ಲದೇ ಬಿಡುವದಿಲ್ಲ.'' 

ಕೇಶಿಧ್ವಜ :- ಖಾಂಡಿಕ್ಕನೇ, ನಾನು ನಿನ್ನನ್ನು ಕೊಲ್ಲಲು ಬಂದಿಲ್ಲ. ತತ್ವ ವಿಷಯದಲ್ಲಿ 
ಸಂಶಯ ಬಂದಿದೆ. ಅದನ್ನು ಪರಿಹಾರ ಮಾಡಿಕೊಳ್ಳಲು ನಿನ್ನಲ್ಲಿಗೆ ಬಂದಿದ್ದೇನೆ. ನನ್ನ ಈ 
ಮಾತನ್ನು ನಂಬು. ಇದರ ಮೇಲೆ ನೀನು ವಿಚಾರ ಮಾಡು. ನಾನು ಹೇಳುವದನ್ನು 
ಹೇಳಿದ್ದೇನೆ. ಬಂದ ಕಾರಣ ತಿಳಿಸಿದ್ದೇನೆ. ಇದನ್ನೆಲ್ಲ ನಿನ್ನಮಂತ್ರಿ ಪರಿವಾರದೊಡನೆ 
ಆಲೋಚಿಸು, ಅನಂತರ ನೀನು ನನ್ನ. ಮೇಲಿನ ಕೋಪ ಬಿಡು, ಇಲ್ಲವೆ ನನ್ನ ಮೇಲೆ 
ಬಾಣವನ್ನಾ ದರೂ ಬಿಡು.'' ಅನಂತರ ಖಾಂಡಿಕ್ಕನು ಒಳಗೆ ಹೋಗಿ ತನ್ನ ಪುರೋಹಿತ 
ಹಾಗೂ ಮಂತ್ರಿ ಗಳೊಂದಿಗೆ ರಹಸ್ಯವಾಗಿ ವಿಚಾರಿ ಮಾಡಿದನು. ಅವನ ಮಂತ್ರಿಗಳು 
ಹೇಳಿದರು. "" ಪ್‌ ನಮ್ಮ ವೈರಿ. ನಮ್ಮ ರಾಜ್ಯ ಕಸಿದುಕೊಂಡಿದ್ದಾನೆ, ಈಗ ಒಬ್ಬನೇ 
ಸಿಕ್ಕಿದ್ದಾನೆ. ಇವನನ್ನು ನಾವು ಸುಲಭವಾಗಿ ಕೊಲ್ಲ ಬಹುದು. ಇವನನ್ನು ಕೊಂದರೆ ರಾಜ್ಯ 
` ನಮಗೇ ದೊರೆಯುವದು. ಈಗ ಇವನನ್ನು ಬಿಡಬಾರದು.'' ಮಂತ್ರಿಗಳ ಈ ಸಲಹೆ 
ಖಾಂಡಿಕ್ಕನಿಗೆ ಹಿಡಿಸಲಿಲ್ಲ. ಅವನು ವಿಚಾರ ಮಾಡಿದನು. "" ಇವನನ್ನು ನಾನು ಕೂಕಾಂದರೆ 
ಮ ರಾಜ್ಯವೆಲ್ಲವೂ ನನ್ನದಾಗುವದು. ಆದರೆ ಪರಲೋಕದಲ್ಲಿ ಇವನಿಗೆ ಜಯವಾಗುವದು. 
ಮನೆಗ ಬಂದು ಇವನನ್ನು ನಾನು ಕೊಲ್ಲದಿದ್ದರೆ ಇವನಿಗೆ ಈಗ ಇದ್ದಂತೆ ಈ ಲೋಕದ 
ರಾಜ್ಯ ಲಾಭವು ಮಾತ್ರ ಉಳಿಯುತ್ತದೆ. ಇವನಿಗೆ ಜ್ಞಾನೋಪದೇಶ ಮಾಡಿದ್ದಕ್ಕೆ ನನಗೆ 
ಪರಲೋಕ ಜಯಪ್ರಾಪ್ಪವಾಗುತ್ತದೆ. ಭೂಲೋಕ ಜಯ ಅಲ್ಪಕಾಲೀನ, ಪರಲೋಕ ಜಯ 
ಶಾಶ್ವತ, ಆದುದರಿಂದ ಮನೆಗೆ ಬಂದ ಇವನನ್ನು ಆದರಿಸಿ ಇವನು ಮಾಡಿದ ಪ್ರಶ್ನೆಗಳಿಗೆ 
ಉತ್ತರ ಹೇಳುತ್ತೇನೆ '' ಎಂದು ನಿರ್ಧರಿಸಿದನು. ಖಾಂಡಿಕ್ಕ ಯಾವ ಮಂತ್ರಿಮಾನ್ಯರ 
ಮಾತನ್ನೂ ಕೇಳಲಿಲ್ಲ. ಹೊರಗೆ ಬಂದು ಕೇಶಿಧ್ವಜನ ಹತ್ತಿರ ನಿಂತು ನುಡಿದನು. 
" ಕೇಶಿಧ್ವಜ ನಿನಗೇನು ಕೇಳಬೇಕಾಗಿದೆ ಕೇಳು. ನಾನು ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ 
ಕೂಡುತ್ತೇನೆ'' ಎಂದನು. ಅನಂತರ ಕೇಶಿಧ್ವಜನು ತಾನು ಹೋಮಕ್ಕಾಗಿ ನಿಯೋಜಿಸಿದ 
ಹಸುವು ತನ್ನ ಅಸಾವಧಾನದಿಂದ ಹತವಾಯಿತೆಂದು ತಿಳಿಸಿ ಅದಕ್ಕೆ ಪ್ರಾಯಶ್ಚಿತ್ತ ಕೇಳಿದನು. 
ಆಗ ಖಾಂಡಿಕ್ಕನು ಸಹಾನುಭೂತಿಯಿಂದ ಎಲ್ಲ ವನ್ನೂ ಕೇಳಿಕೊಂಡು ಡಕ [ ಯೋಗ್ಯವಾದ 
ಪ್ರಾಯಶ್ಚಿತ್ತ "ಎದಿ ಎಧಾನವನ್ನು ಶಾಸ್ತ್ರೊ (ಕ್ರ ವಾಗಿ ಸಮಂಜಸವಾಗಿ ಉಪದೇಶಿಸಿದನು. 
ಎಲ್ಲ ವಿಷಯಗಳನ್ನು ಸರಿಯಾಗಿ” ಖಾಂಡಿಕ್ಕ ನಿಂದ ತಿಳಿದುಕೊಂಡು ಅವನ ಅಪ್ಪಣೆ ಪಡೆದು 
ಕೇಶಿಧ್ವಜನು ತನ್ನ ಯಜ್ಞವಾಟಕ್ಕೆ ಚತ: ಪುರೋಹಿತರಿಂದ ಕೂಡಿಕೊಂಡು ಸರಿಯಾಗಿ 


ನಾರದ ಮಹಾಪುರಾಣ 213 


ಮೊದಲು ಗೋಹತ್ಯೆ ಗೆ ಪ್ರಾ ಯಶ್ಚಿ ತ್ರ ಮಾಡಕೊಂಡನು. ಅನಂತರ ಬ್ರ ಹ್ಮ ಜ್ಞಾ ನ 
ಪ್ರಾ ಮಿ ಗಾಗಿ ಕ್ಸ ಫು “ವ್ರ ತಾನುಷ್ಟಾ ನವನ್ನೂ, ಯಜ್ಞ ವಿಧಾನವನ್ನೂ 
ವಿಧಿಪೂರ್ವಕವಾಗಿ ಮಾಡಿ 'ಅವಭ್ಛ ತ ಸ್ನಾ ನ ಮಾಡಿದನು. 


ಯಜ ಸ್ಲವೆಲ್ಲವೂ ಮುಗಿದ ಬಳಿಕ ರಾಜನು ಯತ್ತಿ ಜರಿಗೆ ದಾನ ದಕ್ಷಿಣೆ ಕೊಟ್ಟು 
ಸತ್ಯರಿಸಿದನು. ಸದಸ್ಯ ರನ್ನು ಗೌರವಿಸಿದನು. ಅನ್ನ 1 ಭೂದಾನ ಗೋದಾನ 
ಸುವರ್ಣದಾನ, ' ದಕ್ಷಿಣಾದಾನಾದಿಗಳನ್ನು ಸಾಂಗವಾಗಿ ವಂಚನೆಯಿಲ್ಲದೆ, ಮಾಡಿ 
ಪ್ಪ ರೈಸಿದನು. ಇಷ್ಟುದರೂ ಆ ಮಹಾರಾಜನಿಗೆ ಸಮಾಧಾನವಾಗಲಿಲ್ಲ. 


ತನ್ನಲ್ಲಿಯೇ ಆಲೋಚಿಸಿದನು. "ನಾನು ಮಾಡುವದೆಲ್ಲ ಮಾಡಿದ್ದೇನೆ. 
ಬ್ರಾಹ್ಮಣರಿಗೂ ಇತರ ವರ್ಣದವರಿಗೂ ಬಯಸಿದ್ದಷ್ಟು ದಕ್ಷಿಣೆ ಕೊಟ್ಟಿದ್ದೇನೆ, 
ಭಿಕ್ಷು ಕರಿಗೆಲ್ಲ ಬಟ್ಟೆ, ಬಂಗಾರ, ಭೋಜನ, ಮನೆ ಮುಂತಾಗಿ ಬೇಡಿದ್ದೆಲ್ಲ ನೀಡಿದ್ದೆ. ನೆ. 
ಆದರೂ ನನ ಮನಸ್ಸಿ ನಲ್ಲಿ ಇನ್ನೂ ಸಂತೃಪ್ತಿ ಹುಟ್ಟದಿರಲು ಕಾರಣವೇನು 7 ಹೀಗೆ ಅವನ 
ಮಿದುಳಿನಲ್ಲಿ ವಿಚಾರ ಹುಟ್ಟುತ್ತಿರುವಾಗಲೇ ಒಂದು ವಿಷಯ ಜ್ಞಾ ಪಕಕ್ಕೆ ಬಂತು, 
""ಖಾಂಡಿಕ್ಕ ನಿಂದ ಪ್ರಾ ಯಶ್ಚಿತ್ತ "ಉಪದೇಶ ಪಡೆದ ಬಳಿಕ ಅವನಿಗೆ ನಾನು ಗುರುದಕ್ಷಿಣೆ ಣೆ 
ಕೊಡಲಿಲ್ಲ. ಅದಕ್ಕಾಗಿ ನನಗೆ ಈಗ ಹಳಹಳಿ. ಯಜ್ಞವು ಇನ್ನೂ ಪೂರ್ಣವಾಗಿದೆ 
ಎಂದೆನಿಸಲೊಲ್ಲದು.. ಅದಕ್ಕೆ ಇದೇ ಕಾರಣ.'' ಹೀಗೆ ತಿಳಿದು ಕೂಡಲೇ ರಥವೇರಿ 
ಖಾಂಡಿಕ್ಕನ ಬಳಿಗೆ ಸಾ ಖಾಂಡಿಕ್ಕನಿಗೆ ಮತ್ತೆ ಅದೇ ಸಂದೇಹ "" ತನ್ನ ಯಜ್ಞ 
ಮುಗಿಸಿಕೊಂಡು ಹ ಕೊಲ್ಲು ವದಕ್ಕೆ ಬಂದಿದ್ದಾನೆ ''ಎಂದು. ಆಗ ಕೇಶಿಧ್ವ ಜನು 
ವಿನಯದಿಂದ - " ಸೋದರ ನಾನು ನಿನಗ ಸರ್ವಥಾ, ಅಪಕಾರ ಬಗೆಯ ಬಂದವನಲ್ಲ. 
ನಿನ್ನಿಂದ ಉಪದೇಶ ಪಡೆದಿದ್ದೆ ನೆ. ನೀನು ನನಗೆ ಗುರು. ಆದರೆ ನಿನಗೆ ಗುರುದಕ್ಷಿಣೆ 
ನೀಡದೇ ಹೊರಟು ಹೋದೆ. ಆ ತಪ್ಪನ್ನು ತಿದ್ದಿ ಕೊಳ್ಳಲು ಬಂದಿದ್ದೇನೆ. ನನ್ನ ಯಾಗವು 
ಸಾಂಗವಾಯಿತು. ಅದಕ್ಕೆ ಕಾರಣ ನಿನ್ನ ಉಪ ಪದೇಶ. ಆದುದರಿಂದ ನಿನಗೆ pe 
ಗುರುದಕ್ಷಿಣೆ ಕೊಡಲು "ಬಂದಿದ್ದೆ ನೆ ನಿನ್ನ ಬಳಿಗೆ. ನಿನಗೇನು ಗುರುದಕ್ಷಿಣೆ ಬೇಕು ? 
ಹೇಳು. ಬಯಸಿದ್ದನ್ನು ಕೊಡುವೆ. ಕ ಇದನ್ನು ಕೇಳಿ ಖಾಂಡಿಕ್ಕನು ತನ್ನ ಮಂತ್ರಿ ಗಳೊಡನೆ 
ಎಚಾರಿಸಿದನು. ಅವನ ಮಂತ್ರಿಗಳು ನಿನ್ನಿ ಂದ. ಅಪಹರಿಸಿದ ರಾಜ್ಯ ಮರಳಿ ಕೇಳು '' ಎಂದು 
ಸಲಹೆ ಇತ್ತರು. ಅದಕ್ಕೆ ಖಾಂಡಿಕ್ಕನು "ನಕ್ಕು ನುಡಿದನು - ಯುದ್ಧ ಮಾಡದೆ, ಮೈಗೆ 
ಆಯಾಸವಾಗದೆ, ರಾಜ್ಯವನ್ನು ಯಾಚನೆ ಮಾಡಿ ದೊರಕಿಸುವದೇ ಕ್ಟ 3 ಯರು? ಚತತ 
ರಾಜ್ಯ ನನಗೆ ಬೇಡ. ಎಷ್ಟುದರೂ ಈ ರಾಜ್ಯ ಅತ್ಯಲ್ಪಕಾಲ ಅನುಭವಿಸುವಂತಹುದು. 
ಪ ಅಶಾಶ್ವತ ರಾಜ್ಯವನ್ನು ನಾನು ಇವನಿಂದ ಹೇಗೆ ಕೇಳ ತೆಗೆದುಕೊಳ್ಳಲಿ ? ನೀವೆಲ್ಲರೂ 
ಸಾ ರ್ಥಪರರು. '' ಎಂದು ಹೇಳಿ ಖಾಂಡಿಕ್ಕನು ಕೇಶಿಧ್ವ ಜ ರಾಜನ ಬಳಿಗೆ ಬಂದು "ನೀನು 
ನನಗೆ ಗುರುದಕ್ಷಿಣೆ ಕೊಡುವದು ಖಂಡಿತವೆ 9 ಹ ಕೇಳಿದನು. ಅದಕ್ಕೆ ಕೇಶಿದ್ವ ಜನು 
ನುಡಿದನು “ಅದರಲ್ಲಿ ಸಂದೇಹ ಏಕೆ? ನಾನು ಬಂದಿರುವುದೇ ಅದಕ್ಕಾಗಿ "ನೀನು 
ನಿರಾತಂಕವಾಗಿ ಕೇಳು. ಕೇಳಿದ್ದನ್ನು ಕೊಟ್ಟು ಹೋಗುತ್ತೇನೆ.'' 


ಖಾಂಡಿಕ್ಕ :- ಸಂಸಾರ ದುಃಖವನ್ನು ಹೋಗಲಾಡಿಸಲು ತಾರಕವಾದ ಕರ್ಮ 
ಯಾವದು 9 ಎಂಬುದನ್ನು ತಿಳಿಸು. ನೀನು ನನಗೆ ಗುರು ದಕ್ಷಿಣೆ ಕೊಡುವದಾದರೆ ಇಂತಹ 


214 ನಾರದ ಮಹಾಪುರಾಣ 


ಭಲವಂಧ ಮೋಚಕವಾದ ಆತ್ಮೊ ೀದ್ದಾ ರ ಸಾಧಕವಾದ ಕರ್ಮದ ವಿಷಯ ತಿಳಿಸು.'' 
ಅದನ್ನು ಕೇಳಿ ಕೇಶಿದ್ವ ಜನಿಗೆ ಅಚ್ಚರಿ “ಆಯಕ. ಅವನು ಕೇಳಿದನು - 


ಕೇಶಿಧ್ವಜ:- ಕತಿ ಶ್ರಿಯರಿಗೆ ರಾಜ್ಯ, ಅದಿಕಾರಕ್ಕಿಂತ ಪ್ರಿ ಯವಾದ್ದು ಯಾವದೂ ಇಲ್ಲ. 
ಆದರೂ ನೀನು ಈ ಲ ಸಾಮಾ ್ರಿಜ್ಯವನ್ನು ಏಕೆ ಯಾಚಿಸಲಿಲ್ಲ 


ಖಾಂಡಿಕ್ಕ :- ಕೇಶಿಧ್ವ ಜನೆ, ನಿಜವಾದ ಪಂಡಿತರು, ರಾಜ್ಯಾ ಧಿಕಾರವನ್ನು 
ಅಪೇಕ್ಷಿಸುವದಿಲ್ಲ. ಅದರ ಅಖೀಲ್ಬ ಇದ್ದರೆ ಪಂಡಿತರೇ ಅಲ್ಲ, ನಾನು ನಿನ್ನ ರಾಜ್ಯ 
ಅಪೇಕ್ಷಿಸದಿರುವದಕ್ಕೆ ಇನ್ನೂ ಒಂದು ಕಾರಣ ಉಂಟು, ಪ್ರಜೆಗಳನ್ನು ರಕ್ಷಿಸುವದು 
ಕ್ಚತ್ರಿ ಯರ ವಿಶೇಷವಾಗಿ ರಾಜರ ಮುಖ್ಯ ಕರ್ತವ್ಯ. ಆ ಪ್ರ 'ತನರಿಗೆ ಕಂಟಕರಾದ ವೈರಿ 
ರುಜರನ್ನು ಧರ್ಮ ಯುದ್ಧ ಮಾಡಿ ಕೊಲ್ಲು ಚ ಜೀ ಆದ್ಯಕರ್ತವ್ಯ 
ಪರರಾಜರನ್ನು ಸಂಹರಿಸುವದಕ್ಕೆ ನನ್ನಲ್ಲಿ ಶಕ್ತಿಯಿಲ್ಲ. ಮತ್ತು ಈ ರಾಜ್ಯಿಶ್ಚರ್ಯವನ್ನು 
ಭೋಗಮಾಡುವ ಉದ್ದೆ (ಶವೇನು 9 ಆ ಪಶ್ವ ರ್ಯದ ಲಾಲಸೆ, RE ದರ್ಪದ 
ಮೆರೆಸುವಿಕೆ, ಸ ಸ್ವಚ್ಛಂದ ಸುಖೋಪಭೋಗ. ಇದಿಷ್ಟೇ ತಾನೆ 9 ವಾಸ್ತವಿಕವಾಗಿ ಎಚಾರಿಸಿದರೆ 
ಇವೆಲ್ಲವೂ ಸಂಸಾರ ಬಂಧನಕ್ಕೆ ಕಾರಣ ಆಗುವವು. ನಾನು ಇದೀಗ ಭವಬಂಧನದ 
ಸಂಬಂಧವನ್ನು ಹಾಸ ಈಚೆಗೆ ಬಂದಿದ್ದೇನೆ. ಮತ್ತೆ ಆ ಸಂಸಾರದ ಸೆಳುವಿಗೆ 
ಸಿಲುಕಲಾರೆ. ಇನ್ನೂ ಒಂದು ಕಾರಣ ರಾಜಾ ಧಿಕಾರವನ್ನು ಬಯಸದಿರುವದಕ್ಕೆ ಉಂಟು. "ನ 
ಯಾಂಚಾ ಕ್ಚತ್ರಬಂಧೂನಾಂ ಧರ್ತಾ ಹ್ಯೇತತ್‌ ಸತಾಂ ಮತಂ' ಕ್ಷತಿ ತ್ರಿಯರು 
ಯಾಚನೆಯನ್ನು ಸರ್ವಥಾ ರಸಾ *. ಅದು ಅಧರ್ಮ. ಆಮುವರಾದ 
ಕ್ಲತ್ರಿಯನಾದ "ನಾನು ನಿನಗೆ ರಾಜ್ಯವನ್ನು ಬೇಡಲಿಲ್ಲ. ಅಹಂಕಾರದಿಂದ ಉಬ್ಬ ಕೊಬ್ಬಿ 
ನವೊ ಮದಿರೆಯನ್ನು ಪಾನಮಾಡಿ ಮತ್ತಾ ರಾದವರು ಮಾತ್ರ ರಾಜ್ಯ 
ಸಿರಿಯನ್ನು ಬಯಸುವರು. ನನ್ನ ೦ತಹ ವೀತರಾಗ ಪೂತಾತ್ಮರು ರಾಜ್ಯವನ್ನು ಬಯಸುವದಿಲ್ಲ. 
ಅಧಿಕಾರಕ್ಕೆ ಆಶಿಸುವದಿಲ್ಲ. ಈ; ರಾಜಾ ಿಧಿಕಾರಾದ ಅಭಿಲಾಷೆಯು ಅವಿದ್ಯಾ ವಿಲಸಿತ. 


ಕೇಶಿಧ್ವಜ:- ಹಾಗಾದರೆ ನಾನು ಅವಿದ್ಯಾದಿಂದ ಆವೃತನೆ | ದಿವ್ಯಜ್ಞಾ ನದಿಂದಲೇ 
ಪೂ ಸಂಸಾರವನ್ನು ದಾಟಬೇಕೆಂದು ಬಯಸಿದ್ದೆ ; ರಾಜ್ಯವನ್ನು ಆಳುತ್ತೆ ವೆ. ಆಶೆಯಿಂದಲ್ಲ 
ಕರ್ತವ್ಯ ಬುದ್ಧಿ "ಮಿಂದ. ಯಜ್ಞಗಳನ್ನು 'ನೆರವೇರಿಸುತ್ತೆ ನೆ; ಸ್ವ ರ್ಗಾಪೇಕ್ಷೆ ಯಿಂದಲ್ಲ; 
ಹರಿಪ್ರಿ ಶಾ ಭೋಗ ಬಯಸುತ್ತೆ ನೆ: ಇಂದ್ರಿಯ ಲೌಲ್ಕ ದಿಂದಲ್ಲ; ಅನಿಷ್ಟ ಪುಣ್ಯವು 
ಕ್ಟ ಯಿಸಲಿ ಎಂದು. ಈಗ ನೀನು ಹೇಳುವ ನಿನ್ನ ಮಾತು ನಿನ್ನ 'ಮನಸಿ ವ ಕಲ್ಪ ಷವನ್ನು ಎತ್ತಿ 
ತೋರಿಸುತ್ತ nf ಅವಿದ್ಯೆ ಎಂದರೆ ಏನು? “ಎಂಬುದನ್ನು. ಹೇಳುತ್ತೆ ನೆ ಕೇಳು. ಆತ್ಮ 
ಅಲ್ಲದ್ದ ನ್ನು ಆತ್ಮ' ನ ತಿಳಿಯುವ ವಿಷಮ ಬುದ್ಧಿ ಘಃ ಅವಿದ್ಯಾ. ದೇಹಾತಿರಿಕ್ಕ ವಾದ 
ಆತ್ಮ ವಿಲ್ಲ, ದೇಹವೇ ಆತ್ಮ ವೆಂದು ತಿಳಿಯುವದೇ' ಅವಿದೈ. ಪಂಚಭೂತಾತ್ಮ ಫವಾದ 
ಈ ಶರೀರವನ್ನು ಆತ್ಮ ವೆಂದು "ಯಾವ ವಿವೇಕಿಯು ತಿಳಿದಾನು | 


ಆದರೆ ಆತ್ಮವು ದೇಹದಿಂದ ಭಿನ್ನ ವೆಂದು ತಿಳಿದರೂ ಜ್ಞಾನಿಯೂ ಕೂಡ ಆ ಶರೀರ 
ದಿಂದ ಭೋಗ್ಯವಾದ ಮನೆ, ಮಾರು, ಐಶ್ವರ್ಯ ಮುಂತಾದವುಗಳೂ ಹಾಗೂ ಆ ದೇಹ 
ದಿಂದ ಹುಟ್ಟಿದ ಮಕ್ಕಳೂ ಅದಕ್ಕೆ ಸಾಧನವಾಗಿ ಬಂದ ಹೆಂಡತಿಯೂ ತನ್ನ ವರೆಂದು 
ತಿಳಿಯುವನು. ಪಂಚಭೂತಾತ್ಮಕ ಶರೀರವು ಪಂಚಚಭೋಗಗಳಿಂದ ಆನಂದ 
ಪಡೆಯುವದಾದರೆ ಇದರಲ್ಲಿ ಮಾನವನು ಗರ್ವಿಷ್ಠನಾಗಲು ಕಾರಣವೇನು ? 


ನಾರದ ಮಹಾಪುರಾಣ 215 
ಮಣ್ಣಿನಿಂದ ಕಟ್ಟಿದ ಮನೆಯು ಮತ್ತೆ ಮತ್ತೆ ಮಣ್ಣು ನೀರು ಕಲಸಿ ಕಟ್ಟುವುದರಿಂದ 


ಮತ್ತಿಷ್ಟು. ಭದ್ರವಾಗುವಂತೆ ಪಂಚಭೂತಾತ್ಮಕ ದೇಹವು ಅನ್ನ ಪಾನ ಮೊದಲಾದ 
ಪಾಂಚಭೌತಿಕ ಸುಖೋಪಭೋಗಗಳಿಂದ ಸಂತೃಪ್ತವೂ, ಸುಖಪೂರ್ಣವೂ ಆಗಬಹುದು. 
ಅದರಲ್ಲಿ ಆತ್ಮನ ಅಹಂಕಾರಕ್ಕೆ ಕಾರಣವೇ ಇಲ್ಲ. ಆದರೂ ಮಿಥ್ಯಾಜ್ಞಾನ ವಾಸನೆಯಿಂದ 
ಇದು ನಾನು ನನ್ನದು ಎಂಬ ಅಹಂಕಾರ ಮಮಕಾರಗಳು ಮನುಷ್ಯನಲ್ಲಿ ತಲೆ ಎತ್ತುವವು. 
ಜ್ಞಾನವೆಂಬ ಬಿಸಿನೀರಿನಿಂದ ತೊಳೆದಾಗಲೇ ಈ ಅವಿದ್ಯೆಯೆಂಬ ಧೂಳು ಶಾಂತವಾಗುವದು. 
ಪ್ಲ ಅಜ್ಞಾನಾವಸ್ಥೆಯು ಹೋದ ಬಳಿಕ ದಿವ್ಯಜ್ಞಾನವು ಪ್ರಾಪ್ತವಾಗಿ ಅದರಿಂದ ಮೋಕ್ಷ 
ಹೊಂದುವನು ಮಾನವ. ದುಃಖ ಹಾಗೂ ಅಜ್ಞಾನ ಮುಂತಾದವುಗಳಲ್ಲವೂ ಆತ್ಮನ 
ಧರ್ಮಗಳಲ್ಲ. ಇವೆಲ್ಲವೂ ಪ್ರಕೃತಿ ಸಂಬಂಧದಿಂದ ಮನುಷ್ಯನಿಗೆ ಒದಗಿಬರುತ್ತವೆ. ಜಲಕ್ಕೆ 
ಸಾಕ್ಟಾತ್ಮಾಗಿ ಅಗ್ನಿಯ ಸಂಬಂಧವಿರದಿದ್ದರೂ ಆಗ್ಲಿಗೆ ಸಂಬಂಧವಾದ ಪಾತ್ರೆಯ 
ಸಂಪರ್ಕದಿಂದ ನೀರು ಕುದಿಯುವದು ಶಬ್ದ ಮಾಡುವದು ಮುಂತಾದ ವಿಕಾರಗಳನ್ನು 
ಹೊಂದುವಂತೆ ಜ್ಞಾನಸ್ವರೂಪಿಯಾದ ಆತ್ಮನು ಪ್ರಕೃತಿಯ ಸಂಬಂಧದಿಂದ ಅಹಂಕಾರಾದಿ 
ದೋಷಗಳನ್ನು ಹೊಂದುವನು. ಅವಿದ್ಯೆಯ ಸಂಬಂಧದಿಂದ ಪ್ರಕೃತಿ ಧರ್ಮಗಳ ಸಂಬಂಧ 
ಆತ್ಮನಿಗೆ ಆಗುವದು. ಹೀಗೆ ಅವಿದ್ಯೆಯಿಂದ ಮಾನವನಿಗೆ ಆಗುವ ಅನರ್ಥಗಳನ್ನು ನಾನು 
ನಿನಗೆ ತಿಳಿಸಿ ಹೇಳಿದ್ದೇನೆ, ಈ ಎಲ್ಲ ಪ್ರಾಕೃತ ಅರ್ಥಾತ್‌ ಅವಿದ್ಯಾಮೂಲಕ ದುಃಖಗಳನ್ನು 
ಸಂಪೂರ್ಣವಾಗಿ ನಾಶಮಾಡಲು ಯೊಗವೇ ಕಾರಣ. ಯೋಗದ ಹೊರತು 
ದುಃಖನಾಶಕವಾದದ್ದು ಬೇರೆ ಯಾವದೂ ಇಲ್ಲ. 


ನಾರದ ಮಹಾಪುರಾಣದಲ್ಲಿ ನಲವತ್ತಾ ರನೆಯ ಅಧ್ಯಯ ಮುಗಿದುದು 


RE ಹಾಹಾ 


ಸನಂದನ :- ಕೇಶಿಧ್ವಜನ ಅಧ್ಯಾತ್ಮ ಜ್ಞಾ ನವನ್ನು ವಿಶದಪಡಿಸುವ ಈ ಅಮೃತದಂತಹ 
ವಚನವನ್ನು ಕೇಳಿ ಸಂತೋಷಪಟ್ಟು ಮತ್ತೆ ಪ್ರಶ್ನಿ ಸಿದ ಖಾಂಡಿಕ್ಕ. 

ಖಾಂಡಿಕ್ಕ :- ಮಹಾನುಭಾವನಾದ ಕೇಶಿಧ್ವಜನೇ, ನಮ್ಮ ಈ ನಿಮಿಕುಲದಲ್ಲಿ 
ಅರ್ಥಾತ್‌ ಜನಕವಂಶದಲ್ಲಿ ನೀನು ಒಳ್ಳೇ ಯೋಗಜ್ಞಾನಿ. ಯೋಗಶಾಸ್ತ್ರವೆಲ್ಲವೂ ನಿನಗೆ 
ಕರತಲಾಮಲಕ. ಆದುದರಿಂದ ನೀನು ನನಗೆ ಈಗ ಯೋಗದ ಸ್ವರೂಪವನ್ನು ತಿಳಿಸಿಹೇಳು. 

ಕೇಶಿಧ್ವಜ:- ಯೋಗದ ಸ್ವರೂಪ ಹೇಳುತ್ತೇನೆ ಕೇಳು. ಪರಬ್ರಹ್ಮನಲ್ಲಿ ಮನಸ್ಸನ್ನು 
ಸ್ಥಿರವಾಗಿ ನಿಲ್ಲಿಸುವದೇ ಯೋಗ, ಬಂಧ, ಮೋಕ್ಷಗಳಿಗೆ ಮನಸ್ಸೇ ಕಾರಣ. ಆ ಮನಸ್ಸನ್ನು 
ವಿಷಯದಲ್ಲಿ ತೊಡಗಿಸಿದರೆ ಬಂಧಕ್ಕೆ ಕಾರಣ ವಿಷಯಾಸಕ್ತಿ ಬಿಟ್ಟು ಪರಮಾತ್ಮನಲ್ಲಿ ನೆಟ್ಟು 
ಅಖಂಡ ಧ್ಯಾನ ಮಾಡಿದರೆ ಅದೇ ಮನಸ್ಸು ಮೋಕ್ಷಕ್ಕೆ ಕಾರಣ. ಆದರೆ ಈ ಮನಸ್ಸು 
ಚಂಚಲ ಮತ್ತು ಸುಖಾನುಧಾವಿ. ಇದನ್ನು ಪರಮಾತ್ಮನ ಕಡೆ ಉನ್ಮುಖ ಮಾಡಲು ಆತ್ಮನ 
ಪ್ರಯತ್ನವು ಅತ್ಯವಶ್ಯ. ಮಹಾಪ್ರಯತ್ನದಿಂದ ಅತ್ತಿತ್ತ ಹರಿದಾಡುವ ಈ ಚಂಚಲ 
ಮನಸ್ಸನ್ನು ಸ್ಥಿರವಾಗಿ ಪರಬ್ರಹ್ಮನಲ್ಲಿ ಸಂಯೋಜನ ಮಾಡುವದೇ ಯೋಗವೆನಿಸುವದು. 
ಇಂಥ ಯೋಗ ಅನುಷ್ಠಾನ ಮಾಡುವ ಮುಮುಕ್ಸುವು ಅಂದರೆ ಮೋಕ್ಬಾಪೇಕ್ಟಿ ಮನುಷ್ಯನು 


216 ನಾರದ ಮಹಾಪುರಾಣ 


ಯೋಗಿ ಎನಿಸುವನು. ಯೋಗಿಯು ಯೋಗಾನುಷಾ ನವನ್ನು ಅಭ್ಯಸಿಸುವ ಸಾಧಕ 
ಅವಸ್ಥೆ ಯಲ್ಲಿ ಇರುವಾಗ ಅವನಿಗೆ " ಯುಂಜಮಾನ ' ನ್ನ ಹೇಳುವರು. ಸಾಧನೆಗೆ : 
ಎಫ ಗಳು ಬಹಳ. ಇದು ಆಗಾಗ ಜರಿದು ಹೋಗುವ ಸಂಭವವೂ ಹೆಚ್ಚು. 
ಜನ್ಮ ಜನ್ಮಾ ತರದ ಅಭ್ಯಾಸ ಹಾಗೂ ಸಾಧನೆಯ ಫಲವಾಗಿ ಅವನ ಮನಸ್ಸು 
ದೂಷಿತವಾಗದೇ ಈ ಯೋಗವು ಸಾಧಿಸಿದರೆ ಅದರಿಂದ ಭಗವದಪರೋಕ್ಷ ವಾದರೆ ಅವನು 
" ವಿನಿಷ್ಟನ್ನ ಸಮಾಧಿ ' ಅಂದರೆ - ಅಸಂಪ್ರ ಜ್ಞಾತ ಸಮಾಧಿ ಅವಸ್ಥೆ ಯಿಂದ. ಪರಬ್ರ ಹ್ಮ ವನ್ನು 
ಸಾಕ್ಷಾತ್ವರಿಸಿಕೊಂಡವ ಎಂದರ್ಥ. ಹೀಗೆ ತನ್ನ ಯೋಗಾಗ್ಗಿ ಹಾಗೂ ಜ್ಞಾನಾಗ್ನಿ ಗಳಿಂದ 
ಸಂಚಿತ" ಕರ್ಮಗಳೆಲ್ಲವೂ ಸುಟ್ಟು ಹೋದ. ಬಳಿಕ ಕೆಲವೇ ದಿನಗಳಲ್ಲಿ ಪ್ರಾ ರಬ್ದ 
ಕರ್ಮಗಳನ್ನು ನಾಶಮಾಡಿಕೊಂಡು ಮೋಕ್ಷ ವನ್ನು ಹೊಂದುತ್ತಾನೆ. ಸಾಧಕ 
ಅವಸ್ಥೆ ಯಲ್ಲಿ: ರ ಯೋಗಿಯು ಬ್ರ ಹ್ಹ ಚರ್ಯ, ಚಾ ಸತ್ಯ, ಅಪರಿಗ್ರ ಹ, ಅಸ್ತೇಯ 
i ಐದು ಯಮಗಳನ್ನು ಸ್ವಾಧ್ಯಾಯ, ಶೌಚ, ಸಂತೋಷ ಹರಪೂಜೆ, ತಪಸ್ಸು ಎಂಬ 
ಐದು ನಿಯಮಗಳನ್ನು ತಪ್ಪ ದೇ ಆಚರಿಸಬೇಕು ಮತ್ತು ಈ ಯಮ ನಿಯಮಗಳಲ್ಲದೆ 
ಹಿಂದೆ ಹೇಳಿದಂತೆ ಪ್ರಾ ಣಾಯಾಮ, ತ್ಯಾಹಾರ ಮುಂತಾದ ಅಷ್ಟಾಂಗ ಯೋಗಸಾಧನೆ 
ಗೈದು ಕಲ್ಕಾ ಬ ಣನಿಧಿಯಾದ ಪರಮಾತ್ಮ ಲ್ಲಿ ಮನಸ್ಸ ನ್ನು ಸ್ಥಿರವಾಗಿ ನೆಟ್ಟು ಧ್ಯಾನ ಮಾಡಬೇಕು. 


ಪ್ರಾಣಾಯಾಮದಿಂದ ವಾಯುವನ್ನೂ, ಪ ಪ್ರತ್ಯಾಹಾರದಿಂದ ಇಂದ್ರಿ ಯಗಳನ್ನು, ಯಮ 
ನಿಯಮಗಳಿಂದ ಮನಸ್ಸನ್ನು ನಿಯಂತ್ರಿಸಿ, ಭಗವದ್‌ ಧ್ಯಾನೈಕಪರರನ್ನಾಗಿ ಅವುಗಳನ್ನು 
ಮಾಡಿದಾಗ ಅಪರೋಕ್ಹೆ ಜ್ಞಾ ನದ ಸಾಧನ ಸಂಪೂರ್ತಿ ಕಲ ಆ ಅಪ ಪರೋಕ್ಷ 
ಜ್ಞಾನದಿಂದ ಪರಮಾತ್ಮ ನ ಅತ ರ್ಥ ಪ್ರಸಾದವಾಗಿ ಅದರಿಂದ ಮೋಕ ವು ದೊರೆಯುವದು. 
ಅದಕ್ಕೆ ಅಷ್ಟಾಂಗ ಸಾದನೆಗಳಲ್ಲಿ ಒಂದೊಂದನ್ನಾ ಗಿ ಮಾಡುತ್ತ ಬರಬೇಕು. ಯಮ ನಿಯಮ 
ಕ ಮನಸ್ಸ ನ್ನು, ಪ್ರಾಣಾಯಾಮದಿಂದ ವಾಯುವನ್ನು, ಪ್ರ ತ್ಯಾಹಾರದಿಂದ ಇಂದ್ರಿಯ 
ಗಳನ್ನು ಸಾ ಧೀನಪಡಿಸಿಕೊಂಡು, ಯೋಗದಿಂದ ಅವೆಲ ವುಗಳನ್ನು ಭಗವದುನ್ನು ಖವನ್ನಾಗಿ 
ಮಾಡಿ, ಜದ ಆ ಮನಸ್ಸ ನ್ನು ಎಲ್ಲಿಯೂ ಚ್ಯುತವಾಗದಂತೆ ಭಗವಂತನಲ್ಲಿ ಯೇ: ನೆಡಬೇಕು. 

ಇದೇ " ಧಾರಣ' ಎನಿಸುವದು. ಧಾರಣವೆಂದರೆ - ಮನಸ್ಸಿನಲ್ಲಿ ಭಗವದ್ರೂಪ 
ಚಲವಿಚಲವಾಗದಂತೆ ಧಾರಣೆ ಮಾಡುವದು ಮತ್ತು ಭಗವಂತನಲ್ಲಿ ಯಾವಾಗಲೂ 
ಹೊಯ್ದಾಡದಂತೆ, ಎಷಯೇಂದ್ರಿಯಾದಿಗಳಲ್ಲಿ ಮತ್ತೆ. ಮೊದಲಿನಂತೆ ಜಾರಿಹೊಗದಂತೆ 
ಸ್ಥಿ ರವಾಗಿ ಚಿತ್ರ ವನ್ನು ಇರಿಸುವದು. ಇದಕ್ಕೆ ಧಾರಣವೆನ್ನು ವರು. ಆದರೆ ಪರಮಾತ್ಮ ನ 
ಒಂದು ಮೂರ್ತರೂಪವಿಲ್ಲ ದೆ ಈ ಜಾಧಣತ್ತ ಸುಸಂಪನ್ನ 'ವಾಗಲಾರದು. ಆದುದರಿಂದ 
ಪರಮಾತ್ಮನ ಅತ್ಯಂತ ಸುಂದರವಾದ ದಿವ್ಯ ರೂಪವನ್ನು 'ಮನಸ್ಸಿ ನಿಂದ ಧ್ಯಾನ (ಚಿಂತೆ) 
ಮಾಡಬೇಕು. ಇದಕ್ಕೆ " ಧ್ಯಾನ' ವೆಂದನ್ನು ವರು. ಚಿತ್ರ ದಲ್ಲಿ "ಧ್ಯಾನ ಮಾಡವ 
ಭಗವದ್ರೂ ಪವನ್ನು ಜ್ಞಾ ನಿಗಳು ಹೇಳಿದ್ದಾ ರೆ. 
ಪ್ರಸನ್ನ ನಾ ಪದ್ಮಪತ್ರಾ ಯತೇಕ್ಷ ಣಂ । 

ಸುಕಪೋಲಂ ಸುವಿಸ್ತ್ರಿ ೇೀರ್ಣಂ ಲಲಾಟಫಲಕೊಜ್ಜ್ಹ ಲಂ ॥ 

ಸಮಕರ್ಣಾಂಶವಿನ್ನಸ್ತ! ಚಾರು ಕರ್ಣೋಪಭೂಷಣಂ । 

ಕಂಬುಗ್ರೀವಂ ಸುವಿಸ್ತ ರ್ಣ ಶ್ರೀವತ್ಸಾಂಕಿತವಕ್ಷಸಂ ॥ 


ನಾರದ ಮಹಾಪುರಾಣ ಇತ್ತ 


ಸುಂದರ ಮುಖ, ಮುಖದ ತುಂಬ ಪ ಶ್ರಸನ್ನತೆ, ತಾವರೆ ಎಲೆಯಂತೆ ಎಶಾಲನೇತ್ರ, 
ಹೊಳೆಯುವ ಗಲ್ಲ, ಹರವಾದ ಹಣೆ, ಕುಂಡಿಲಗಳಂದ ಶೋಭಿಸುವ ಕಿವಿ, ಶಂಸ ರಂಚಿಕುವ 
ಕೊರಳು, ವಿಶಾಲ ವಕ್ಚಸ್ಥಳ, ಅದರಲ್ಲಿ ಶ್ರೀವತ್ಸ.... ಎಂಟು ನೀಳ್ಲೋಳು ಅಥವಾ 
ಚತುರ್ಭುಜ. ಸಮಾನವಾದ ತೊಡೆ, ಮೊಣಕಾಲು, ಕಲಮದಂತಿರುವ ಕೃಕಾಲು, 
ನಡುವಿನಲ್ಲಿ ಹೊಳೆಯುವ ಪೀತಾಂಬರ, ತಲೆಯ ಮೇಲೆ ಸುಂದರ ಕೀರೀಟ. ಬಾಹುಗಳಲ್ಲಿ 
ಕಡಗ, ಕೈಗಳಲ್ಲಿ ಶಂಖ, ಚಕ್ರ, ಗದಾ, ಖಡ್ಗ. 


ವಲಿತ್ರಿಭಂಗಿನಾ ಭಗ್ನ ನಾಭಿನಾ ಚೋದರೇಣವೈ | 

ಪುಲಂಬಾಷ್ಟ ಭುಜಂ ವಿಷು  ಮಧವಾಪಿ re | 

ಸಮಸ್ಯಿತೋರು ಜಂಘಂ ಚ ಸುಸ್ಲಿರಾಂಘ್ರ ಹೈ 

ಚಿಂತಯೇದ ಹ್ಮ ಭೂತಂ ತಂ ಪೀತನಿರ್ಮಲವಾಸಸಂ ॥ 

ಈ ಎಲ್ಲ ಲಕ್ಷಣಗಳಿಂದ ಪ್ರಕಾಶಿಸುತ್ತಿ ರುವ ಶ್ರೀಹರಿಯ ದಿವ್ಯ ಮೂರ್ತಿಯನ್ನು 
ಯೋಗಿಯಾದವನು. ಮನಸ್ಸಿನಲ್ಲಿ ನಿಲ್ಲಿ ಸಿಕೊಂಡು ಧ್ಯಾನ ಮಾಡಬೇಕು. ಧಾರಣಾ ಎಂದರೆ 
ಇದೇ. ಮನಸ್ಸು ಆಚೀಚೆ ಹೋಗದಂತೆ ಇಂತಹ ಭಗವನ್ನೂರ್ತಿಯಲ್ಲಿ ಧೃಡವಾಗಿ 
ನಿಲ್ಲುವಂತೆ ಮನಸ್ಸನ್ನು ಹಡಿದಿಡುವದೇ ಧಾರಣಾ ಶಬಾ  ರ್ಥವಾಗಿದೆ. ಅದುಅಲ್ಲಿ 
ಗಟ್ಟಿಯಾಗಿ ನಿಲ್ಲು ವವರೆಗೂ ಈ ಧ್ಯಾನವು ನಿರಂತರವಾಗಿ ನಡೆಯಬೇಕು. 


ಕಿರೀಟಚಾರುಕೇಯೂರಕಟಕಾದಿ ವಿಭೂಷಪಿತಂ । 

ಶಾಜ್ಗ ೯ಶಂಖಗದಾ ಖಡ್ಗ ಪ್ರಕಾಶವಲಯಾಂಚಿತಂ ॥ 

ಚಿಂತಯೇತ ಶನ್ಮಯೋ ಯೋಗೀ ಸಮಾಧಾಯಾತ್ಮ ಮಾನಸಂ | 

ತಾವದ್ಯಾ ವದ್ಧ ಎಢೀಭೂತಾ ತತ್ತೈ ವ ನೃಪ ಧಾರಣಾ ॥ 

ಇಂತಹ ಭಗವದ್ರೂ ಪವು ಮನಸ್ಸಿ ನಲ್ಲ ಗಟ್ಟಿ ಯಾಗಿ ನೆಟ್ಟಂತಾಗಬೇಕು. ಮಾತನಾಡು 
ತ್ತಿರುವ ಅಥವಾ ಬೇರೆ ಬೇರೆ ಕೆಲಸ ಮಾಡುತ್ತಿ ರುವಾಗಲೂ ಅಥವಾ ಸುಮ್ಮನೆ ಇರುವಾಗಲೂ 
ಕೂಡ ಎಂದರೆ ದೇಹವು ಬೇರೆ ವ್ಯಾ ಪಾರ. ಮಾಡುತ್ತಿ ದ್ದರೂ ಮನಸ್ಸು. ಮಾತ್ರ ಇಂತಹ 
ಭಗವದ್ರೂಪ ಪ ಚಿಂತನದಲ್ಲಿಯೇ ನೆಲೆಸಿರಬೇಕು. ಅಂದರೆ ಧಾರಣೆಯು ಸಿದ್ದ ವಾದಂತೆ. 


ಹೀಗೆ ಧಾರಣೆಯನ್ನು ಸಾಧಿಸಿಕೊಂಡ ಬಳಿಕ ಶಂಖ, ಚಕ್ರಾದಿ, ಚಿಹ್ನೆ ಗಳು ಇಲ್ಲದ 
ಪ್ರಶಾಂತವಾದ ಭಗವದ್ರೂ ಪವನ್ನು ಧ್ಯಾನ ಮಾಡಬೇಕು. ಅನಂತರ ಕಿರೀಟ, ಕಡಗ, 
ಕುಂಡಲ ಮುಂತಾದ ಆಭರಣಹಹಜವಾದ ಭಗವದ್ರೂ ಪವನ್ನು ಚಿಂತಿಸಬೇಕು. ಆ ಬಳಿಕ 
ಪರಿಶುದ್ಧ ವಾದ ಭಗವದ್ರೂ ಪವನ್ನು ಪಾದದಿಂದ ತಲೆಯವರೆಗೆ ಒಂದೊಂದೇ 
ಅವಯವಗಳನ್ನು ಧ್ಯಾನ ಮಾಡಬೇಕು. ಹೀಗೆ ಏಕೈಕ ಅವಯವದ ಧ್ಯಾನವನ್ನು ಸ ಸಾಧಿಸಿದ 
ಬಳಿಕ ಸಮಗ್ರ ವಾದ ಆಪಾದಮಾಲಿಪರ್ಯಂತ ಭಗವದ್ರೂ ಪವನ್ನು ಧ್ಯಾನಮಾಡಬೇಕು. 
ಇಂತಹ ಭಗವಂತನ ಆಪಾದ ಮೌಲಿಪರ್ಯ ೦ತ ಸಮಗ್ರ ರೂಪವನ್ನು ಏಕಕಾಲಕ್ಕೆ 
ಎಷಯೀಕರಿಸುವ ಪರಮಾತ್ಚನ ನಿರಂತರ ಧ್ಯಾನಧಾರೆಯೇ ಧ್ಯಾನವೆನಿಸುವದು. ವಯ 
ತಿಂಗಳವರೆಗೆ ಸತತವಾಗಿ ಮಾಡಿದಾಗ, ಭನ ಧ್ಯಾನವು "ಯೋಗ್ಯ ಚೇತನನಿಗೆ . 
ಭಗವದನುಗ್ರ ಹವಿದ್ದರೆ ನಿಷ್ಪನ್ನವಾಗುವದು. ಇಂತಹ ಧ್ಯಾನವನ್ನು ಅಖಂಡವಾಗಿ 


218 ನಾರದ ಮಹಾಪುರಾಣ 


ಬಾಹ್ಯಪ್ರಜ್ಞೆ ಜ್ಞೆ ಇಲ್ಲದೆ, ಏಕಾಗ್ರ ಚಿತ್ತದಿಂದ ಬಿಟ್ಟು ಬಿಡದೆ. ಕಾಲ ನಿರ್ಬಂಧವಿಲ್ಲದೆ 
ಸತತವಾಗಿ ನಡೆಸುವದು ಸಮಾಧಿ ಎನಿಸುವದು. ಇಂತಹ ., ಸಮಾಧಿಯಿಂದ ಭಗವತ್‌ 
ಸಾಕ್ಟತ್ಕಾರ. ಅದರಿಂದ ಪ್ರಸಾದ, ಅದರಿಂದ ಪರಮಾತ್ಮನ ಸಾರೂಪ್ಯ. ಸಾಲೋಕ್ಕಾದಿ 
ಮೋಕ್ಷ ಪ್ರಾಪಿ ಕ ಖಾಂಡಿಕ್ಕನೆ, ನೀನು ಕೇಳಿದ್ದರಿಂದ ಅಷ್ಟಾ ೦ಗ ಪರಿಪೂರ್ಣವಾದ ಫಸ 
ಯೋಗ ಸಾಧನ ಕ್ರ ಕ್ರಮವನ್ನು ನಾನು ತಿಳಿಸಿ ಹೇಳಿದೆ. ನಿನಗೆ ಮತ್ತೆ €ನು ಹೇಳಲಿ? 


ಖಾಂಡಿಕ್ಕ :- ಕೇಶಿಧ್ವ ಜನೆ, ನಾನು ಕೇಳಿದ್ದನ್ನೆಲ್ಲ ನೀನು ಸರಿಯಾಗಿ ನಿರೂಪಿಸಿದೆ. 
ನನ್ನ ಪ್ರ ಶ್ಲ ಗಳಿಗೆಲ್ಲ ಸಮಂಜಸವಾದ ಉತ್ತರ ನೀಡಿರುವೆ. ನನ್ನ ಮನಸ್ಸಿನ ಕಲ್ಲ ) ಷವೆಲ್ಲವೂ 
ಇರಾ ಹೋಗಿದೆ - ನಿನ್ನ ಉಪದೇಶದಿಂದ ಅಜ್ಞಾ ನ ದರವಾಗಿದೆ. ನಿನ್ನ 
ತತ್ವ ಬೋಧೆಯಿಂದ ನಿರ್ಮಲ ಜ್ಞಾನವು ಈಗ ಉದಿಸಿದೆ ನನ್ನ ಹೃದಯದಲ್ಲಿ, ನನ್ನದು 
ಕ ನಾನು ಹೇಳಿದ್ದು ತಪ್ಪಾ ರ್‌ ಅದು ಸರಿಯಲ್ಲ. ಜ್ಞಾ ನನ್ನ ದು ಎನ್ನು ಸಾಲ ವೂ 
ಅಜ್ಞಾ ನದಿಂದ ಉಂಟಾದುದು. ಈ ಅಜ್ಞಾ ನವು ದೂರವಾಗಿ ದಿವ್ಯಜ್ಞಾ ನವು ಉದಿಸಿ, 
ಶಾಶ್ವ ತವಾದ ಮುಕ್ತಿಗೆ ಸಾಧಕವಾದ ಯೋಗಮಾರ್ಗವನ್ನು ನೀನೇ ನನಗೆ ಚೆನ್ನಾ ಗಿ ವಿವರಿಸಿ 
ಹೇಳಿದೆ, ಇನ್ನು ನೀನು ನಿನ್ನ ಸ್ಥಾನಕ್ಕೆ ತಿರುಗಿ ಹೋಗಬಹುದು. ನಿನಗೆ ಕಲ್ಕಾ ಣವಾಗಲಿ.'' 
ಹೀಗೆ ಹೇಳಿ 'ಬಾಂಡಿಕ್ಕನು '್ಯೇಶಿದ್ಯಜ ಮಹಾರಾಜನನ್ನು ಅತ್ಯಾ ದರದಿಂದ ಸತ್ಯ ರಿಸಿದನು. 
ನಂತರ ಕೇಶಿಧ್ವಜ ದೊರೆಯು ತನ್ನ ರಾಜಧಾನಿಗೆ ಕೃತಾರ್ಥನಾಗಿ ಸಭ ತಮ ಅವನು 
ತನ್ನ ಊರಿಗೆ ಪ್ರಯಾಣ ಬೆಳೆಸಿದ ಬಳಿಕ ಖಾಂಡಿಕ್ಕನು ತನ್ನ ಮಗನನ್ನು ತನ್ನ ಂತೆಯೇ 
ಯೋಗ ಕ್ಷೇತ್ರ ದಲ್ಲಿ ಅಧಿರಾಜನನ್ನಾಗಿ ಅಂದರೆ ತನ್ನ "ಮಗನಿಗೆ ಯೋಗಶಾಸ್ತ್ರ ದ 
ಸಿದ್ದಿ ಯನ್ನು. ಚೆನ್ನಾಗಿ ತಿಳಿಸಿಕೊಟ್ಟು ಬದರಿ ಕೇತ್ರಕ್ಕೆ ಪ್ರಯಾಣ ಮಾಡಿದನು. ಆ ದಿವ್ಮ 
ಕ್ಷೇತ್ರ ದಲ್ಲಿ. ಅಷ್ಟಾಂಗ ಯೋಗಗಳಿಂಡ-ಭೆಗಷಂತನ ಆರಾಧನೆಯನ್ನು ಘ್‌ 
ಮಾಡಿ ಮೋಕ್ಷ ಹೊಂದಿದನು. 


ಇತ್ತ ಕೇಶಿಧ್ದಜ ಮಹಾರಾಜನು ತನ್ನ ರಾಜಧಾನಿಗೆ ಬಂದು, ಧರ್ಮಶಾಸ್ತ್ರೊ ಕ್ತ 
ಪದ್ಧತಿಯಿಂದ 'ರಾಜ್ಯಮಳಿದನು. ಅವಧೂತನಂತೆ ಇದ್ದು ಈ ಪಂಚದಲ್ಲಿ 


ಪ್ರಪ 


ಜೀವನ್ನು ಕ್ತಾ ವಸ್ಥೆ ಯಲ್ಲಿ ತನ್ನ ಪೂರ್ವದ ಪ್ರಾರಬ್ದ ಕರ್ಮವೆಲ್ಲ ವೂ ಕ ಯಿಸುವವರೆಗೆ 


[NY 


ಅನಿಷ್ಟ "ಪಣ ಗಳನ್ನೆ ಲ್ಲ ಭೋಗಿಸಿ, ಭಗವದ್‌ಧ್ಯಾತೃಕ ಪರವಾಗಿ, ಎಲ್ಲ ಪಾಪಗಳನ್ನು 
ಕಳೆದುಕೊಂಡು, ತಾಪತ್ರ ಯವನ್ನು ಪರಿಹರಿಸುವ ದಿವ್ಯ ಸಿದ್ದಿ ಯನ್ನು ಪಡೆದನು. ನಾರದನೆ, 
ತಾಪತ್ರಯ ಪರಿಹಾರಕ್ಕೆ ಉಪಯ ಕೇಳಿದ್ದೆ ಯಲ್ಲವೆ ) “ಈಗ "ಅದನ್ನೆ € ಸವಿಸ್ತರವಾಗಿ 
ತಿಳಿಸುತ್ತೆ "ನೆ. ಯಮ ನಿಯಮಾದಿಗಳಿಂದ. ಪರಮಾತ್ಮ ನಲ್ಲಿ ನಿರಂತರ ಮನಸ್ಸಿ ಟ್ಟು 
ಸಂತತವಾಗಿ ಅಲ್ಲಿಯೇ ನೆಟ್ಟು, ಅಖಂಡ ಭಗವದ್‌ಧ್ಯಾನ “ಮಾಡುವ ಯೋಗಸಾಧನೆಯೇ 
ಆ ತಾಪತ್ರ ಯಗಳ ಪರಿಹಾರಕ್ಕೆ ಸರಿಯಾದ ಚಿಕಿತ್ಸೆ. ಇದನ್ನೆ ಲ್ಲ ನಿನಗೆ ತಿಳಿಸಿ ಹೇಳಿದ್ದಾಯಿತು. 
ಮತ್ತೆ €ನು ಹೇಳಬೇಕು ತಿಳಿಸು. 
ನಾರದ ಮಹಾಪುರಾಣದಲ್ಲಿ ನಲವತ್ತೆ ೇಳನೆಯ ಅಧ್ಯಾಯ ಮುಗಿದುದು 
RE ವಾ್‌ 


ನಾರದ ಮಹಾಪುರಾಣ 219 


ಭರತರಾಜನ ಚರಿತ್ರೆ ರಾಜನಾಗಿ ಬಿದ್ದ, 


ಚಿಗರೆಯಾಗಿ ಎದ್ದ, ಅವಧೂತನಾಗಿ ಗೆದ್ದ 


ನಾರದ :- ಮುನಿಗಳೆ, ತಾಪತ್ರಯ ಪರಿಹಾರಕ್ಕೆ ತಾವು ಹೇಳಿದ ಉಪಾಯ ಕೇಳಿದೆ. 
ಆದರೂ ನನ್ನ ಮನಸ್ಸಿಗೆ ನೆಮ್ಮದಿಯಿಲ್ಲ. ದುರ್ಜನರು ನೀವು ಹೇಳಿದ ಆತ್ಮ ಧರ್ಮಕ್ಕೆ 
ವ್ಯತಿರಿಕ್ತವಾಗಿ ದುರ್ವ್ಮಾಪಾರಗಳನ್ನು ಮಾಡುತ್ತಲೇ ಇರುತ್ತಾರೆ. ಇದನ್ನು ಸಹಿಸುವದು 
ಹೇಗೆ ? ಅದರ ಪ್ರಕಾರವನ್ನು ತಿಳಿಸಿರಿ. 

ಸೂತ :- ನಾರದರ ಈ ಪ್ರಶ್ನೆಯನ್ನು ಕೇಳಿ ಬ್ರಹ್ಮಪುತ್ರರಾದ ಸನಂದನ ಮುನಿಗಳಿಗೆ 
ಭರತರಾಜನ ನಡತೆಯ ವಿಚಿತ್ರವಾದ ವ್ಯಾಪಾರವು ನೆನಪಾಯಿತು. ಅದರಿಂದ 
ಹರ್ಷಗೊಂಡು ಹೇಳಿದರು. 

ಸನಂದನ :- ಈ ವಿಷಯದಲ್ಲಿ ನಿನಗೆ ಒಂದು ಮನೋಹರವಾದ ಇತಿಹಾಸವನ್ನು 
ಹೇಳುತ್ತೇನೆ. ಅದರಿಂದ ನಿನ್ನ ಭ್ರಾಂತಿಷ್ಟವಾದ ಮನಸ್ಸಿಗೆ ಸಮಾಧಾನ, ಸ್ಥೈರ್ಯ 
ಮುಂತಾದವುಗಳು ದೊರಕುವವು. ಈ ನಮ್ಮ ದೇಶಕ್ಕೆ ಭರತಖಂಡವೆಂದು ಹೆಸರು. ಇದಕ್ಕೆ 
ಕಾರಣ ಯಾರು ಗೊತ್ತೆ ? ಅವನೇ ಭರತರಾಜ. ಆನುವಂಶಿಕವಾಗಿ ಬಂದಿದ್ದಿತು- ಅಜ್ಜ- 
ಮುತ್ತಜ್ಜರಿಂದ ಈ ರಾಜ್ಯ ಆ ಭರತನಿಗೆ. ಇದನ್ನು ಧರ್ಮದಿಂದ ಆಳುತ್ತಿದ್ದ- ಆ ಭರತ 
ಭೂಪ. ತಂದೆಯಂತೆ ನ್ಯಾಯವಾಗಿ ರಾಜ್ಯವಾಳಿದರೂ ಎಲ್ಲರನ್ನೂ ಸಂತೋಷಪಡಿಸುತ್ತಿದ್ದ. 
ಬಗೆಬಗೆಯ ಯಜ್ಞಗಳನ್ನು ನೆರವೇರಿಸಿದ. ಭಗವಂತನಾದ ಶ್ರೀಹರಿಯನ್ನು ಸಂತೋಷ 
ಪಡಿಸಿದ. ಅವನು ಮಾಡಿದ ಎಲ್ಲ ಕರ್ಮಾದಿಗಳು ಯಜ್ಞರೂಪವೇ ಆಗಿರುತ್ತಿದ್ದವು. 
ಯಾಕೆಂದರೆ ಅವನು ತಾನು ಮಾಡುವ ಪ್ರತಿಯೊಂದು ಕರ್ಮದಲ್ಲಿ ಭಗವಂತನನ್ನೇ 
ಸ್ತುತಿಸುತ್ತಿದ್ದ, ನಮಿಸುತ್ತಿದ್ದ, ಆದ್ದರಿಂದ ಅವನು ಕೈಕೊಂಡ ಕಾರ್ಯಗಳೆಲ್ಲವೂ 
ಯಜ್ಞರೂಪ, ಧ್ಯಾನರೂಪ, ಪೂಜಾರೂಪವೇ ಆಗಿರುತ್ತಿದ್ದವು. 

ಮಕ್ಕಳು ಹುಟ್ಟಿದರೂ ಆ ದೊರೆಗೆ, ಅವರೆಲ್ಲರೂ ಯೋಗ್ಯರು, ಸಮರ್ಥರೂ 
ಅಹುದು. ಕೆಲದಿನಗಳಾದ ಬಳಿಕ ಮಹಾರಾಜನಿಗೆ ವೈರಾಗ್ಯ ಹುಟ್ಟಿತು. ಸಂಸಾರವೆಲ್ಲವೂ 
ತ್ಯಾಜ್ಯ ಎಂದು ಬಿಟ್ಟು ಹೊರಟೇ ಬಿಟ್ಟ ತಪಸ್ಸಿಗೆ. ಅವನಿಗೆ ಗೊತ್ತು ತಪಸ್ಸನ್ನು ಎಲ್ಲಿ 
ಆಚರಿಸಬೇಕು ಎಂಬುದು. ಆದುದರಿಂದ ನೇರವಾಗಿ ಪುಲಸ್ತ್ಯರ ಆಶ್ರಮಕ್ಕೆ ಬಂದ. 
ಮನುಗಳು ತಪಸ್ಸು ಮಾಡಿ ಸಿದ್ದಿ ಪಡೆದ ಕ್ಷೇತ್ರವಾಗಿತ್ತು ಆ ತಾಣ, ಅದಕ್ಕೆ 
ಪುಲಹಾಶ್ರಮವೆಂದು ಕರೆಯುತ್ತಿದ್ದರು. ಇವರಿಬ್ಬರೂ ಅಲ್ಲಿ ತಪಸ್ಸು ಮಾಡಿ 
ಸಿದ್ಧಿಪಡೆಯುವದಕ್ಕಿಂತ ಮೊದಲು ಅದಕ್ಕೆ ಶಾಲಿಗ್ರಾಮ ಕ್ಷೇತ್ರವೆಂದು ಹಸರಿತ್ತು. 
ಮೋಕ್ಷವನ್ನು ಅಪೇಕ್ಟಿಸುವವರು ಅಲ್ಲಿ ನಿಂತು ತಪಗೈಯುತ್ತಿದ್ದರು. ಅಂತಹ ದಿವ್ಯ 
ಸ್ಥಾನವನ್ನೇ ಈ ಭರತಮಹಾರಾಜ ಹುಡುಕಿ ಹೋಗಿ ಅಲ್ಲಿ ತಪಸ್ಸಿಗಾಗಿ ನಿಂತು ಎಷ್ಟುವನ್ನು 
ಆರಾಧಿಸಿದ. ಅಲ್ಲಿ ದೊರಕಿದ ವಸು ಗಳಿಂದ ಭಗವಂತನ ಪೂಜೆಯನ್ನು ನೆರವೇರಿಸಿದ, 
ಭಕ್ತಿ ಪ್ರಧಾನವಾಗಿತ್ತು ಅವನ ತಪಸ್ಸು. ಅರುಣೋದಯ ಕಾಲದಲ್ಲಿ ಉತ್ಥಾನ. ನಿರ್ಮಲ 


220 ನಾರದ ಮಹಾಪುರಾಣ 

ವಾದ ಗಂಡಕಿ ನದಿಯ ನೀರಿನಲ್ಲಿ ಶಾಸ್ತ್ರೋಕ್ತ ಸ್ನಾನ, ಸುರ್ಯೋಪಸ್ಥಾನ, ಸಂಧ್ಯಾವಂದನೆ, 
ಗಾಯತ್ರೀಜಪ, ಅನಂತರ ಆಶ್ರಮಕ್ಕೆ ಆಗಮನ, ಅಲ್ಲಿ ವಿಧಿಪೂರ್ವಕ ವಾಸುದೇವನ ಪೂಜೆ. 
ಅದಕ್ಕಾಗಿ ಮೊದಲೇ ತಂದು ಇಟ್ಟುಕೊಂಡಿರುತ್ತಿದ್ದ ಹೂವು, ಹಣ್ಣು, ತುಳಸಿ, ಗರಿಕೆ, ಪತ್ರಿ, 
ಸಮಿಧೆ, ನೀರು, ದರ್ಭೆ ಮುಂತಾದವುಗಳನ್ನು. ಭಕ್ತಿಯಿಂದ ಪೂಜೆ. ಶ್ರದ್ಧೆಯಿಂದ ಧ್ಯಾನ, 
ಏಕಾಗ್ರಚಿತ್ತದಿಂದ ಸಮಾಧಿ. ಹೀಗೆ ಅವಿಚ್ಛಿನ್ನವಾಗಿ ನಡೆದಿತ್ತು ಆ ಭರತಮುನಿಯ ಏಕಾಂತ 
ತಪಶ್ಚ ಹ ಅದೊಂದು ದಿನ ರಂಜನೀಯ ಮುಂಜಾವು. ಗಂಡಕೀ ನದಿಯಲ್ಲಿ ಸ್ನಾನ 
ಮಾಡಿದ್ದಾ ನೆ ಮಹಾರಾಜ. ಸ್ನಾನ ಮಾಡುವಾಗ ನದಿಯ ತೀರದಲ್ಲಿ ಮೂರು ಮುಹೂರ್ತ 
ನಿಂತು ಜಪ ಮಾಡಿದ. ಆಗ ಒಂದು ಹೆಣ್ಣು ಚಿಗರೆಯು ನೀರು 'ಕುಡಿಯಲಿಕ್ಕೆ ಬಂದಿತು. 
ಬಹಳ ಬಾಯಾರಿತ್ತು ಆ ಜಿಂಕೆಗೆ. ಅದು ತುಂಬು ಗರ್ಭಿಣಿ, ಈಯಲಾಗಿತ್ತು. ಏಕಾಕಿಯಾದ 
ಆ ಹರಿಣಾಂಗನೆಯು ನದಿಯ ನೀರಿಗೆ ಬಾಯಿ ಹಚ್ಚಿತು. ಅಷ್ಟರಲ್ಲಿ ಕಾಡನ್ನೇ ನಡುಗಿಸುವ 
ಒಂದು ಸಿಂಹನಾದ. ಆ ಭೀಕರವಾದ ಸಿಂಹನಾದವನ್ನು ಕೇಳಿ, ಭಯಭ್ರಾಂತವಾದ 
ಆ ಹರಿಣಿಯು ನದಿಯ ದಂಡೆಯ ಮೇಲೆ ಹಾರಿ ಬಿದ್ದಿತು. ಗಾಬರಿಯಿಂದ ಹಾರುವಾಗ 
ಆ ಗರ್ಭಿಣಿಯಾದ ಹರಿಣಿಯ ಗರ್ಭಸ್ರಾವವಾಯಿತು. ಮರಿಯು ನೀರಿನಲ್ಲಿ, ತಾಯಿ 
ತೀರದಲ್ಲಿ, ದಡದಲ್ಲಿ ಬಿದ್ದ ತಾಯಿ ಜಿಂಕೆಯು ಸಿಂಹಾಸನದಿಂದ ಹೃದಯಕ್ಕೆ ಆಘಾತವಾಗಿ 
ತಡಿಯ ಹುಡಿಯಲ್ಲಿ ಹೊರಳಾಡಿ ಪ್ರಾಣ ನೀಗಿತು. 


ಅದೇ ತಾಯಿಯ ಗರ್ಭದಿಂದ ಉಚ್ಚಿ ನೀರ ಮೇಲೆ ಬಿದ್ದ ಮರಿಯ ತೆರೆಯ ಗುಂಟ 
ತೇಲುತ್ತ ಹರಿದುಹೊರಟಿತು. ಈಸಲಕ್ಕೂ ಬಾರದೇ ನೀರು ಗುಟುಕರಿಸತೊಡಗಿತು. 
ಇದನ್ನೆಲ್ಲ ಅಲ್ಲಿಯೇ ನದಿಯ ತೀರದಲ್ಲಿ ಜಪ ಮಾಡುತ್ತ ನಿಂತ ಭರತ ದೊರೆ ನೋಡಿದ. 
ಆ ತಾಯಿಯಂತೆ ಈ ಮಗುವೂ ಹೆದ್ದೆರೆಗಳಲ್ಲಿ ಬಿದ್ದು ಸತ್ತು ಹೋಗುವದು ಎಂದೆನಿಸಿತು 
ಭರತನಿಗೆ. ಕೂಡಲೇ ಅವನು ಜಪಮಾಲೆಯನ್ನು ದಂಡೆಗೆ ಎಸೆದ. ನೀರಿಗೆ ಹಾರಿದ. ಮರಿಯ 
ಬಳಿ ಸಾರಿದ. ಅದನ್ನು ಕೈಯಲ್ಲಿ ತ್ತಿಕೊಂಡ. ನೀರಿನಲ್ಲಿ ಬಿದ್ದು ನಡುಗುತ್ತಿತ್ತು ಆ ಪುಟ್ಟ ಮರಿಜಿಂಕೆ. 


ಆ ಹರಿಣ ಶಿಶುವನ್ನು ಅರಸನು ಆಶ್ರ ಮಕ್ಕೆ ಕರೆದುಕೊಂಡು ಬಂದು ಪ್ರೀತಿಯಿಂದ 
ಪೋಷಿಸಿದ, ತಾನೇ ತಾಯಿಯಾಗಿ ಅದಕ್ಕೆ ಎಲ್ಲ ಬಗೆಯ ಆರೈಕೆ ರಾಟಿ ಹಾಗೆ 
ಸುದೈವದಿಂದ ತನಗೆ ಒದಗಿದ ಬಡಸೀವವಕನವ ಆ ಚೆಗರೆ ಮರಿ ಚೆನ್ನಾಗಿ ಬೆಳೆಯಿತು. 
ಕಾಡು ಮೇಡುಗಳಲ್ಲಿ ಹೋಗಿ ಎಳೆಗರಿಕೆ ತಿಂದು, ತೊರೆಯ ನೀರು ಕುಡಿದು, 
ಸಂತೋಷದಿಂದ ಆಶ್ರಮಕ್ಕೆ ಹಿಂತಿರುಗುತ್ತಿತ್ತು. ದೊಡ್ಡದಾದಂತೆ ಕಾಡಿನಲ್ಲಿ ದೂರ ದೂರ 
ಹೋಗಿ ಸಂಜೆ ಆಶ್ರಮಕ್ಕೆ ಮರಳುತ್ತಿತ್ತು. ತಪ್ಪದೆ ದೂರ ದೂರ ವನಾಂತರದಲ್ಲಿ ಅಲೆದಾಡಿ 
ಬರುತ್ತಿತ್ತು. ಚೆಗರೆಯ ಬಗ್ಗೆ ಚಿತ್ತದಲ್ಲಿ ಪ್ರೀತಿ ಚಿಗುರಿತು- ಆ ಮಹಾರಾಜನಿಗೆ. ನಿತ್ಯ 
ಸಹವಾಸದಿಂದ ಪ್ರೀತಿಯು, ಆಸಕ್ತಿಯಲ್ಲಿ ಆಸಕ್ತಿಯು, ಅನುರಕ್ತಿಯಲ್ಲಿ ಅನುರಕ್ತಿಯು 
ಪರ್ಯವಸಾನವಾಯಿತು. ರಾಜ್ಯ, ಮಕ್ಕಳು, ಮಡದಿ, ಎಲ್ಲ ವನ್ನೂ ತೂರೆದು ಬಂದ 
ಘಾಟಗೆ ಈ ಚಿಗರೆಯ ಗೀಳು ಓಮು: ಮೊದಲು « ಇದ್ದ ದಯೆ ಮತ್ತು ಕರ್ತವ್ಯ 
ಬುದ್ದಿಯ ಸ್ಥಾನದಲ್ಲಿ ಬೆಳೆಯಿತು ಸ್ಟೆ ಹ ಸೆ ಹವು ಮೋಹಕ್ಕೆ ತಿರುಗಿತು. ಆ ಹಹ 
ತಪಸಿ ನಲ್ಲಿಯ ನಿಷ್ಠೆಯನ್ನು ಸಡಲಿಸಿತು. ಎಂದಾದರೂ ಡ್ಯ ಚೆಗರೆಯ ಮರಿಯು 
ಹಿಂದಿರುಗುವದು ತಡವಾದರೆ ತೀರಿಯೇ ಹೋಯಿತು. ಎಲ್ಲಿಯಾದರೂ ಹುಲಿ 
ಹಿಡಿದಿದೆಯೇ ? ಎಂದು ಹೆದರುತ್ತಿದ್ದ. ಸಿಂಹ ಹಿಂಸಿಸಿದೆಯೇ ? ಎಂದು ಕೊರಗುತ್ತಿದ್ದ. 


ನಾರದ ಮಹಾಪುರಾಣ 221 


ಅದು ಹತ್ತಿರವಿರದಿದ್ದರೆ ಮಹಾರಾಜನಿಗೆ ತಪಸ್ಸಿನ ಸಮಾಧಿಯೇ ಏರುತಿ ರಲಿಲ್ಲ. ಕಣ್ಣು 
ತುಂಬ ನೋಡುವದು. ಅದರ ಮೈಮೇಲೆ ಪಿ ್ರ್ರೀತಿಯಿಂದ ಕೈ ಆಡಿಸುವದು. ಪ್ರೀತಿಯಿಂದ 
ಬೆನ್ನು ನೇವರಿಸುವದರಲ್ಲಿಯೇ ಸಮಯ ಕಳೆಯುತ್ತಿದ್ದ. ಅದರ ತ 
ಉಪಹಾರಗಳಲ್ಲಿ ಅವನಿಗೆ ಧ್ಯಾನ, ತಪಸ್ಸುಮಾಡಲಾಗುತ್ತಿರಲಿಲ್ಲ. ಅದು ದೂರ 
ಹೋದರೆ, ಅದು ಸುರಕ್ಷಿತವಾಗಿ ಮರಳಿ ಬರುವದೋ ಇಲ್ಲವೋ ಎಂಬ ಚಿಂತೆಯಲ್ಲಿ 
ತಪಸ್ತು ಸಾಗುತ್ತಿರಲಿಲ್ಲ. ಅಂತೂ ಹಾಗಾದರೆ ಆಗುತ್ತಿದ್ದಿಲ್ಲ, ಹೀಗಾದರೆ ಸಾಗುತ್ತಿರಲಿಲ್ಲ. 
ಹೀಗಾಗಿ ಆ ಭರತ ಮುನಿಯ ಧ್ಯಾನ, ತಪಸ್ಸು, ಅನುಷ್ಠಾನಗಳಲ್ಲವೂ ನಿಲುಗಡೆಗೆ ಬಂದವು. 
ಹೀಗೆ ಚಿಗರೆಯ ಚಿಂತೆಯಲ್ಲಿಯೇ ಒಂದು ದಿನ ಆ ಭರತಮಹಾರಾಜನು ಮರಣ 
ಹೊಂದಿದನು. ಸಾಯುವಾಗಲೂ ಅಷ್ಟೇ, ಪುತ್ರವತ್ಸಲನಾದ ತಂದೆ, ಮಕ್ಕಳನ್ನು 
ನೋಡುತ್ತಲೇ ಪ್ರಾಣಬಿಟ್ಟಂತೆ ಭರತರಾಜನು ಚಿಗರೆಯಲ್ಲಿ ಕಣ್ಣನ್ನು ನೆಟ್ಟೇ ಜೀವಬಿಟ್ಟನು. 


ಮರಣ ಹೊಂದುವಾಗ ಮನಸ್ಸಿನಲ್ಲಿ ಚಿಗರೆಯನ್ನು ನೋಡುತ್ತ ಧ್ಯಾನ ಮಾಡುತ್ತಲೇ 
ತೀರಿಕೊಂಡಿದ್ದರಿಂದ ಮರಣೋತ್ತರ ಕಾಲದಲ್ಲಿ ಆಸಂಸ್ಕಾರ ಬಲದಿಂದ ತಾನೇ ಚಿಗರೆಯಾಗಿ 
ಹುಟ್ಟಿದನು. ಆದರೆ ಜನ್ಮಾಂತರದಲ್ಲಿ ಅವನು ಗೈದ ತಪಸ್ಸಿನ ಪುಣ್ಯ ಎಲ್ಲಿ ಹೋಗುವದು ? 
ಆ ತಪಸ್ಸಿನ ಫಲವಾಗಿ ಜನ್ಮಾಂತರದ ನೆನಪು ಮಾಸದೇ ಉಳಿದಿತ್ತು ಅವನ ಪ್ರೇಮ ಫಟಲದಲ್ಲಿ. 
ಬುದ್ಧಿಯೂ ಬಂದಿತು ಈ ಜನ್ಮದಲ್ಲಿ. ಅವನಿಗೆ ""ಚಿಗರೆಯ ಮರಿಯನ್ನು ಮನಸ್ಸಿಗೆ 
ಹಚ್ಚಿಕೊಂಡು ಅದನ್ನು ನೆನೆಯುತ್ತಲೇ ಪ್ರಾಣ ಬಿಟ್ಟದ್ದರಿಂದ ನಾನು ಈಗ ಚಿಗರೆಯಾಗಿ 
ಹುಟ್ಟಿದ್ದನೆ'' ಎಂದು ಮನದಟ್ಟಾಯಿತು. ಈ ಜನ್ಮದಲ್ಲಿ ಆಚಿಗರೆಯು ಬುದ್ಧಿವಂತವಾಯಿತು. 
ಪೂರ್ಣ ಎಚ್ಚರ ಬಂದಿತ್ತು ಆ ಜೀವಕ್ಕೆ. ಅದು ಯಾರನ್ನೂ ಹಚ್ಚಿಕೊಳ್ಳಲಿಲ್ಲ. ತಂದೆ 
ತಾಯಿಯರನ್ನೂ ನಂಬಲಿಲ್ಲ. ಬಂಧು-ಬಳಗ ನೆಚ್ಚಲಿಲ್ಲ. ಉಳಿದವರನ್ನಂತೂ ನೋಡಲೇ 
ಇಲ್ಲ. ನಡೆಯುವಷ್ಟು ಕಾಲಲ್ಲಿ ಶಕ್ತಿ ಬಂದ ಕೂಡಲೇ ಅದು ಓಡಿ ಬಂದಿತು ಅದೇ 
ಆ ಪುಲಹಾಶ್ರಮಕ್ಕೆ. ಹಿಂದಿನ ಶಾಲಿಗ್ರಾಮ ಕ್ಷೇತ್ರದಲ್ಲಿಯೇ ನೆಲೆನಿಂತಿತು. ಆ ಆಶ್ರಮದ 
ಪರಿಸರದಲ್ಲಿ ಬೆಳೆದ ಹುಲ್ಲನಷ್ಟೇ ಮೇಯುತ್ತಿತ್ತು. ಮುನಿಗಳು ಓಡಾಡಿ ತುಳಿದಾಡಿದ 
ಪವಿತ್ರವಾದ ಎಲೆಗಳನ್ನು ಮಾತ್ರ ತಿನ್ನುತ್ತಿತ್ತು. ಹೀಗೆ ಅಲ್ಬಾಹಾರದಿಂದ ದೇಹಕೊರಗಿಸಿ, 
ಹರಿಣ ಜನ್ಮ ಬರಲು ಕಾರಣವಾದ ಕಲ್ಪಷವನ್ನೆಲ್ಲ ತೊಳೆದುಕೊಂಡಿತು. ಕೊನೆಗೆ ಆ ಶಾಲಿಗ್ರಾಮ 
ಕ್ಷೇತ್ರದಲ್ಲಿಯೇ ಆ ಹರಿಣ ಶರೀರವನ್ನು ಬಿಟ್ಟಿತು. ನಂತರ ಯೋಗಿಗಳ ವಂಶದಲ್ಲಿ 
ಬ್ರಾಹ್ಮಣನಾಗಿ ಜನಿಸಿತು. ವಂಶಪರಂಪರಾಗತ ದಿವ್ಯಜ್ಞಾನ ಸಂಪಾದಿಸಿತು. ಎಲ ಶಾಸ್ತ್ರಗಳ 
ತಿರುಳು, ಎಲ್ಲ ವೇದಾಂತಗಳ ಹುರುಳು, ಅವನ ಮಿದುಳಿನಲ್ಲಿ ಅರಳಿತು, ದಿವ್ಯಜ್ಞಾನಿಯಾಗಿ 
ರೂಪುಗೊಂಡಿತು. ಆ ಸಾತ್ವಿ ಕ ಚೇತನ. ನಿಜವಾದ ಆತ್ಮನ ಸ್ವ ರೂಪವೇನು ? ಎಂಬುದನ್ನು 
ಅರಿತನು. ನಿಜವಾದ ಪರಮಾತ್ಮ ನ ಮಹಿಮೆ ಏನೆಂಬುದನ್ನು ತಿಳಿದನು. ನಾಯಿ, 
ನರಿಗಳಲ್ಲಿಯೂ ದೇವ, ಬ್ರಾ ಹ್ಮ ಣರಲ್ಲಿ ಯೂ ಅಂತರ್ಯಾ ಮಿಯಾಗಿರುವ ಭಗವಂತನ ಅನಂತ 
ರೂಪಗಳಲ್ಲಿಯೂ EA ಇಲ್ಲ ಎಂಬುದನ್ನು ಅವನು ತಿಳಿದನು. ನಾಯಿ, 
ನರಿಗಳಲ್ಲಿಯೂ ದೇವ, ಬ್ರಾಹ್ಮಣರಲ್ಲಿಯೂ ಅಂತರ್ಯಾಮಿಯಾಗಿರುವ ಭಗವಂತನ ಅನಂತ 
ರೂಪಗಳಲ್ಲಿ ಅಂತರವೇ ಇಲ್ಲ. ಎಂಬುದೇ ಅವನು ತಿಳಿದ. ಯಥಾರ್ಥತತ್ವ ವಾಗಿದ್ದಿತು. 
ಸರ್ವತ್ರ ವ್ಯಾಪ್ತನಾದ ಭಗವಂತನ ರೂಪಗಳಲ್ಲಿ ಅಭೇದವನ್ನು ಪರಿಪಕ್ವವಾದ ಅವನ 
ಬುದ್ಧಿಯು ಗ್ರಹಿಸಿತು. ಇಷ್ಟೆಲ್ಲ ತತ್ವಜ್ಞಾನ ಅವನಿಗೆ ಆಗಿದ್ದರೂ ಮೇಲೆ ಮಾತ್ರ ನೋಡಲು 


ತಾಗ 


ಅವನೊಬ್ಬ ಶುದ್ದ ಮೊದ್ದು. ಸಂಪೂರ್ಣ ಅಜ್ಞಾನಿ. 


222 ವಾರದ ಮಹಾಪುರಾಣ 

ಗುರುಗಳು ಹೇಳಿದ್ದನ್ನು ಅನ್ನುತ್ತಿದ್ದಿಲ್ಲ, ಶಬ್ದೋಚ್ಚಾರಣೆಯನ್ನೇ ಸರಿಯಾಗಿ 
ಮಾಡುತ್ತಿದ್ದಿಲ್ಲ. ಆದರೂ ಅವನ ತಂದೆ ಈ ಮುದ್ದುಮಗನ ಕೊರಳಿಗೆ ಜನಿವಾರ ಹಾಕಿ ಕೈ 
ತೊಳೆದು ಕೊಂಡ. ಆದರೆ ಈ ಕುಮಾರ ಮಾತ್ರ ಸಂಧ್ಯಾವಂದನೆ ಮಾಡಲಿಲ್ಲ. ವೇದ ಹಿಡಿಯ 
ಲಿಲ್ಲ. ಶಾಸ್ತ್ರ ತಿಳಿಯಲಿಲ್ಲ. ಮಂತ್ರಗಳ ಉಚ್ಚಾರ ಆಗಲೇ ಇಲ್ಲ. ಹೀಗೇಕೆ ಎಂದು ಕೇಳಿದವರಿಗೆ 
ತೊದಲು ಮಾತು, ಅಸಂಬದ್ಧ ಉತ್ತರ, ಅಸಂಗತ ವಚನ. ಅವನು ಉಟ್ಟ ಬಟ್ಟೆ ತೀರ ಕೊಳೆ, 
ಅದು ಕೂಡ ಸರಿಯಾಗಿ ಮೈಮೇಲೆ ಇರುತ್ತಿರಲಿಲ್ಲ. ಯಾರು ಏನು ಮಾತನಾಡಿದರೂ ಬಾಯಿ 
ಬಿಡುತ್ತಲೇ ಇರಲಿಲ್ಲ. ಯಾವಾಗಲಾದರೂ ಮನಸ್ಸು ಬಂದಾಗ ಮಾತನಾಡಿದರೆ, ಅದೂ 
ಕೂಡ ಅಸಂಬದ್ಧ ಪ್ರಲಾಪ. ಇದರಿಂದ 79ರವರೆಲ್ಲರಿಗೂ ಅಸಹ್ಯ ಇವನನ್ನು ಕಂಡರೆ. 

ನಿಜವಾದ ಯೋಗಿಯಾದವನು ಇರಬೇಕಾದದ್ದು ಹೀಗೆಯೇ. ಜನರ ಮಾನ 
ಮರ್ಯಾದೆಯಿಂದ ಯೋಗ ಹಾನಿ ನಿಶ್ಚಿತ, ಜನರ ಅವಮಾನದಿಂದ ಯೋಗಸಿದ್ದಿ ಸುಲಭ. 
ಆದುದರಿಂದ ಯೋಗಿಯಾದವನು ಜನರು ಅವಮಾನಿಸುವಂತೆ, ಅವರೆಂದೂ ಇವನ 
ಸಂಗತಿಯನ್ನು ಬಯಸದಂತೆ, ಹುಚ್ಚ ನಂತೆ ಇರಬೇಕು. ಎಂದು ಹಿರಣ )ಿಗರ್ಭನ ಆದೇಶ 
ಉಂಟು ಅವಧೂತಯೋಗಿಗಳಿಗೆ. "ಅದನ್ನು ಅಕ್ಷರಶಃ ಪಾಲಿಸುತ್ತಿ ದ್ದ ಈ ವೀತರಾಗ 
ಪೂತಾತ್ಮ. ನೋಡಲು ಹುಚ್ಚ. ಮಾತನಾಡಿಸಿದರೆ ಉನ್ನ ತ್ತ. ತನ್ನ ಷ್ಟಕ್ಕೆ ತಾನೇ ಇದ್ದಾಗ ಶುದ್ಧ 
ಶುಂಭ. ಕೊಟ್ಟದ್ದನ್ನೆಲ್ಲ “ತಿನ್ನುತ್ತಿದ್ದ, ಕೆಟ್ಟದ್ದನ್ನೂ ನುಂಗುತ್ತಿದ್ದ. ಒಳ್ಳೆಯದನ್ನೂ 
ಭುಂಜಿಸುತ್ತಿದ್ದ. ಕಾಡಿನಲ್ಲಿ ಬೆಳೆದ ಹಣ್ಣು, “ಹಾಳು "ಹೊಲಗಳಲಿ ಯ ವಷ ಅಲ್ಲ ಲಿ 


೧7 


ಬೆಳೆದ ಪಲ್ಲೆ, ಇದೇ ಅವನ ಕೂಳು. ಸಿಕ್ಕದ್ದನ್ನೆಲ್ಲ ತಿನ್ನುತ್ತಿದ್ದ. ಸಿಕ್ಕಷ್ಟನ್ನೂ ತಿನ್ನುತ್ತಿದ್ದ. 
ಕಡಿಮೆಯೆಂದು ಕೊರಗುತ್ತಿದ್ದಿಲ್ಲ. ದೊರಕಿದಷ್ಟು ತಿಂದು, ನಿದ್ದಷ್ಟರಲ್ಲಿಯೇ ತೃಪ್ತಿಪಟ್ಟು, 

ಅಂತರಂಗದಲ್ಲಿ ಭಗವಂತನ ಧ್ಯಾನ ಮಾಡುತ್ತಿದ್ದ. ಮುಂದೆ ಒಂದು ದಿನ ಅವನ ತಂದೆ 
ತೀರಿಹೋದನು. ಅಣ್ಣ ಅವನ ಮಕ್ಕಳು ಹಾಗೆಯೇ ಏಕೆ ಕೂಳು ಹಾಕುವರು ಆ ಹುಚ್ಚನಿಗೆ. 
ದುಡಿಸಿಕೊಂಡರು, ಮನೆಗೆಲಸ ಮಾಡಿಸಿಕೊಂಡರು. ಮಿಕ್ಕಿ ಉಳಿದ ವೇಳೆಯಲ್ಲಿ ಹೊಲದ 
ಕೆಲಸಕ್ಕೂ ಹಚ್ಚಿದರು. ತಾವು ಉಂಡು ಉಳಿದ ತಂಗಳ ಆಹಾರವನ್ನು ಅವನಿಗೆ ನೀಡಿದರು. 
ಅವರು ಕೊಟ್ಟ! ದ್ವನ್ನೇ ಆನಂದದಿಂದ ತಿಂದು ತೇಗುತ್ತಿದ್ದ ಆ ಭೂಪ. ಯಾರೇ ಕರೆಯಲಿ, 
ಯಾವ ಕೆಲಸವನ್ನೇ “ಹೇಳಲಿ " ಇಲ್ಲ' ಅಥವಾ 'ಒಲ್ಲೆ' "ಎಂದು ಎಂದೆಂದೂ ಅನ್ನುತ್ತಿ ರಲಿಲ್ಲ. 

ಹೇಳದಷ್ಟು ಕೆಲಸ ಮಾಡಿ, ಹಾಕಿದಷ್ಟು ಊಟ ಮಾಡಿ, ಜನರಿಗೆಲ್ಲ ಉಪಕಾರ ಮಾಡುತ್ತಿದ್ದ. 
ಒಮ್ಮೆ ಸೌವೀರ ದೇಶದ ದೊರೆಯ ಸಾರಥಿಯ ಕಣ್ಣಿ ಗೆ ಈ ವ್ಯಕ್ತಿಯು ಬಿದ್ದಿತು. ರಾಜನ 
ಪಲ್ಲ ಯನ್ನು ಹೊರಲು ಆಳನ್ನು ಹುಡುಕುತ, ದ್ದ ಆ ರಾಜದೂತ. ಇವನು 
ಬ್ರಾ ಪ್ಪ ಣನಾದುದರಿಂದ ಅವನನ್ನು ಪಲ್ಲಕ್ಕಿ ಹೊರಲು ಹಚ್ಚುವದು ಹೇಗೆ ಎಂದು 
ವಹನಿಸಥ, ನಿರ್ಧಾರ ಮಾಡಿದ. ಹುಟ್ಟಿ ರೂ ಇವನು ಬ್ರಾಹ್ಮಣ, ಆಧರೆ 
ಸಂಧ್ಯಾವಂದನೆ, ದೇವರಪೂಜೆ ಇಲ್ಲ. ಇವನೆಂತಹ ಬ್ರಾಹ್ಮಣ! ಇವನನ್ನು ಎಷ್ಟು 
ದುಡಿಸಿಕೊಂಡರೂ, ಏನೂ ತಪ್ಪಿಲ್ಲ? "ಎಂದು ತನ್ನಲ್ಲಿ ಯೇ ವಿಚಾರಿಸಿ ನಿರ್ಣಯಕ್ಕೆ ಬಂದ. 
ಇದೇ ಸಂದರ್ಭದಲ್ಲಿ ಆ ಸೌವೀರ ದೇಶದ ದೊರೆಯು ಕುಸುರಿ ಕಡೆಗೆ 
ಹೊರಟಿದ್ದ. ದುಃಖಮಯವಾದ ಈ ಸಂಸಾರದಲ್ಲಿ ಮನುಷ್ಯನಿಗೆ ಶ್ರೇಯಸ್ಕರವಾದದ್ದು 
ಯಾವದು ? ಎಂಬುದನ್ನು ಕಪಿಲಮುನಿಯಿಂದ ತಿಳಿಯಬೇಕಾಗಿತ್ತು ಆ ರಾಜನಿಗೆ. 
ಆ ಕಪಿಲಮಹರ್ಷಿ ಇದ್ದುದು ಇಕ್ಬುಮತಿ ನದಿಯ ತೀರದಲ್ಲಿ. ಅದು ಬಹುದೂರ. ಇವರು 
ಮಹಾರಾಜರು. ಪಲ್ಲಕ್ಕಿಯಲ್ಲಿ ಕುಳಿತು ಹೋಗಲು ದೊರೆ ನಿಶ್ಚಯಿಸಿದ. 


ನಾರದ ಮಹಾಪುರಾಣ 223 


ಅದಕ್ಕಾ ಗಿ ವಾಹಕ ಬೇಕಾಗಿದ್ದಿತು. ಈ ಜಡವಾದ ಬ್ರಾ ಹ್ಮ ಣ ಅದಕ್ಕಾ ಗಿ ಸಂಬಳವಿಲ್ಲದ 
ಆಳು ಸತ ಅರಸನ ಸಾರಥಿಯು ಇವನನ್ನು ಬಡಿದುಕೊಂಡು ಚ, ರಾಜನ ಪಲ್ಲಕ್ಕಿ 
ಹೊರಲು ಹಚ್ಚಿದ. ಸಾರಥಿಯ ಮಾತಿನಂತೆ ಈ ಜಡ ಬ್ರಾ ಹ್ಮ ಣನು ಆ ಅರಸನ 
ಪಲ್ಲಕ್ಕಿಯನ್ನೂ ಹೊತ್ತು ನಡೆದ. ಸಂಬಳ ತೆಗೆದುಕೊಂಡ “ಕಲವು ವಾಹಕರೂ 
ಆ ಪಲ್ಲಕ್ಕಿಯನ್ನು ಹೊತ್ತಿದ್ದರು. ಎಲ್ಲರೊಡನೆ ಇವನೂ ಹೆಜ್ಜೆ ಹಾಕಿದ. ಬೋಯಿಗಳು 
ರಾಜನ ಪಲ್ಲಕ್ಕಿಯನ್ನು. ಹೊತ್ತು ವೇಗವಾಗಿ ನಡೆಯುತ್ತಿ ದ್ದರು. 

ಆದರೆ, ಈ ಮೊದ್ದ ಬ್ರಾಹ್ಮಣನು ಮಾತ್ರ ಆ ಪಲ್ಲಕ್ಕಿಯ ದಂಡೆಯ ತುದಿಯನ್ನು 
ನೋಡುತ್ತ ಮೆಲ್ಲಗೆ ಹೆಜ್ಜೆ ಇರಸುತ್ತಿದ್ದ. ಜಗಳ” ವೇಗದಿಂದ ಹೋಗುವದು. 
ಇವನು ಮಾತ್ರ ಮೆಲ್ಲನೆ ಹೆಜ್ಜೆ ಇಡುವದು, ಇದರಿಂದ ಒಳಗೆ ಕುಳಿತ ಮಹಾರಾಜನಿಗೆ 
ಮೈಕುಲಕಿದಂತಾಯಿತು. ಕೂಡಲೇ ಅವನು ಗದರಿದ. ""ಹೀಗೇಕೆ ವ್ಯತ್ಯಾಸವಾಗಿ 
ನಡೆಯುವಿರಿ 9 ಸಮವಾಗಿ ಹೋಗಿರಿ''- ಎಂದು, ಮತ್ತೆ ನಾಲ್ಕು ಹೆಜ್ಜೆ ಪ್ರಯಾಣ. 
ಬೋಯಿಗಳ ವೇಗದ ಹೆಜ್ಜೆ, ಈ ಅವಧೂತನ ಮಂದಗಮನ, ಜಾ ಹೊತ್ತ 
ಪಲ್ಲಕ್ಕಿಯು ಜಗ್ಗಾ ಡಿದಂತೆ ತಾರಮಾರು, ಒಳಗಿದ್ದ ಮಹಾರಾಜನಿಗೆ ಜಗ್ಗಿ ಬಿಟ್ಟ ಂತೆ. ಮತ್ತೆ 
ಕಡತ ಗುಡುಗಿದ - ""ಏನಿದು | ಹೀಗೇಕೆ ನಡೆಯುತ್ತೀರಿ ? ಸರಯಾಗಿ ಹೆಚ್ಚೆ 
ಹಾಕಲು ಬರುವುದಿಲ್ಲವೇ - ನಿಮಗೆ 9'' ಹೀಗೆ ಅನೇಕ ಬಾರಿ ಪ ಪ್ರಶ್ನಿಸಿದ ಮಹಾರಾಜ, 
ಬೆದರಿಸಿದ ಬೈ ದ, ಆಗ ವಾಹಕರು "" ಬುದ್ದಿ, ನಾವೆಲ್ಲರೂ ಹರೇ ನಡೆಯುತ್ತೇವೆ. 
ಆದರೆ ಇವನು ಮಾತ್ರ ಬಹಳ ಮೆಲ್ಲಗೆ “ಹೆಜ್ಜೆ ಇಡುತ್ತಾನೆ''' ಎಂದರು. ಅದನ್ನು “ಕೇಳಿ 
ಸೌವೀರ ದೊರೆಯು ಅವಧೂತನಿಗೆ ಕೇಳಿದನು. “ಏನಯ್ಯಾ ನಿನಗೆ “ಬಹಳ 
ಶ್ರಮವಾಗಿದೆಯೇ ? ನೀನು ಈ ಪಲ್ಲಕ್ಕಿ ಹೊತ್ತಿದ್ದಾ ದರೂ ಎಷ್ಟು ಹೊತ್ತು, 7 ಬಹಳ ಅಲ್ಪ 
ದಾರಿಯಲ್ಲಿ ನೀನು ಇದನ್ನು ಹೊತ್ತಿ ರುಷ. ಇಷ್ಟ "ರಿಂದಲೇ ನಿನಗೆ ೮ಯಾಸಮಾಯಿತೆ? ನೀನು 
ಬಹಳ ಸಣ್ಣ (ಗಿಡ್ಡ) ಗಿರುವೆ. ಅಲ್ಲವೆ | “ನೀನು ನಡೆಯುವದು ಇಲ್ಲಿ ಯಾರಿಗೂ 
ಕಾಣುವದಿಲ್ಲವೆಂದು ಬಗೆದೆಯಾ ? 

ಅವಧೂತ :- ರಾಜನೇ, ನಾನು ಸ್ಥೂಲ ದೇಹದವನೂ ಅಲ್ಲ. ನಿನ್ನ ಪಲ್ಲಕ್ಕಿಯನ್ನೂ 
ಹೊತ್ತಿಲ್ಲ, ನಾನು ದಣಿದೂ ಇಲ್ಲ. ನನಗೆ ಆಯಾಸವೂ ಆಗಿಲ್ಲ. ನಿನ್ನ ಪಲ್ಲಕ್ಕಿಯನ್ನು 
ಹೊತ್ತವರೇ ಬೇರೆ. ನಾನೇ ಬೇರೆ. 

ಮಹಾರಾಜ :- ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಂಡದ್ದನ್ನು ಇಲ್ಲ ವೆಂದು ಅಲ್ಲಗಳೆ 
ಯುವಿಯಾ ) ನೀನು ನಂದ ದಪ್ಪ ಗಾಗಿರುವದು ಕಣ್ಣಿಗೆ ಕಾಣುವದಿಲ್ಲ ವೇ? 
ಈ ಪಲ್ಲಕ್ಕಿ ಯು ಇನ್ನೂ ನಿನ್ನ ಹೆಗಲ ಮೇಲೆಯೇ ಇದೆ. ಭಾರವನ್ನು ಹೊತ್ತರೆ ಮಾನವರಿಗೆ 
ಶ ಶ್ರಮವು ಆಗಿಯ ಆಗುವದು. ಹೀಗೆ ಪ್ರ ತ್ಯಕ್ಷ ಕಂಡದ್ದನ್ನು ಇಲ್ಲ ವೆಂದು ಹೇಗೆ ಹೇಳುವಿ? 

ಅವಧೂತ :- ರಾಜನೇ ಪ್ರತ್ಯಕ್ಷವಾಗಿ ನೋಡಿದ್ದನ್ನು ಮಾತ್ರ ನನಗೆ ಹೇಳು, ನಾನು 
ಪಲ್ಲಕ್ಕಿಯನ್ನು ಹೊತ್ತಿದ್ದೇನೆ, ಅದು ನನ್ನ ಮೇಲೆ ಇದೆ ಎನ್ನುವದು ಶುದ್ಧ ಸುಳ್ಳು. ನಿನ್ನ ಕಣ್ಣಿಗೆ 
ಕಂಡಂತೆ ನಿನ್ನ ಪಲ್ಲ ಸಿಯನ್ನು ಹೊತ್ತ ವನು ನಾನಲ್ಲ - ಈ ಹೆಗಲು. "ಈ ಹೆಗಲು ಈ ನನ್ನ 
ಎರಡು ಬಾಹುಗಳ ಮೇಲೆ ಇದೆ. ಈ ಬಾಹು ಎದೆಯ ಮೇಲ್ಭಾಗದಲ್ಲಿ ಇದೆ. ಆಎದೆಯು | 
ಹೊಟ್ಟೆಯ ಮೇಲೆ. ಹೊಟ್ಟೆ ಮೊಣಕಾಲುಗಳ ಮೇಲೆ ಇದೆ. ಮೊಣಕಾಲು ಕಾಲುಗಳ ಮೇಲೆ. 
ಆ ಕಾಲು ನೆಲದ ಮೇಲೆ, ಅಂದ ಬಳಿಕ ನಿನ್ನ ಈ ಪಲ್ಲಕ್ಕಿಯ - ನಿಜವಾದ ಭಾರವನ್ನು 


224 ನಾರದ ಮಹಾಪುರಾಣ 


ಹೊತ್ತಿದ್ದು ಕೊನೆಗೆ ಭೂಮಿ, ನಾನು ಪಲ್ಲಕ್ಕಿ ಹೊತ್ತಿದ್ದೇನೆ ಎಂದು ನೀನು ಹೇಳಿದಿ? ನೀನು 
ಪಲ್ಲಕ್ಕಿಯಲ್ಲಿ ಕುಳಿತಿರುವವ, ನಾನು ಇದನ್ನು ಹೊತ್ತುಕೊಂಡವ ಎಂಬ ಅಭಿಪ್ರಾಯದಿಂದ 
"ನನ್ನ ಹೆಗಲ ಮೇಲೆ ಪಲ್ಲ ಕ್ಕಿ' ಇದೆ ಎಂದು ನಿರ್ದೇಶಿಸಿದೆ, ಶಿಬಿಕೆಯಲ್ಲಿ ಕುಳಿತ ನೀನಾಗಲಿ, 
ಅದನ್ನು ಹೊತ್ತ ಪಾ ಕಣ್ಣಿ ಗೆ ಕಾಣುವ ವಸ್ತುಗಳಲ್ಲ. ಅದನ್ನು ಇದನ್ನು ಈ ಭೌತಿಕ 
ಶರೀರಗಳ ವ್ಯಾಪಾರಗಳಿಂದಲೇ' ಊಹಿಸಬೇಕು. ಸತ್ವ, ತೇಜಸ್ಸು, "ತಮಸ್ಸು. ಮುಂತಾದ 
ಗುಣಪ್ರ ವಾಹದಲ್ಲಿ ಬಿದ್ದ ಎಲ್ಲಾ ಪ್ರಾಣಿಗಳು ವಿನಾಶವನ್ನು ಹೊಂದುವವು ತಮ್ಮ ತಮ್ಮ 
ಇರಾನಿ ಭಾಂಡ ಪದಾರ್ಥ ಒಂದೇ. ಅದೇ ಪರಮಾತ್ಮ. 


ಆ ಪರಮಾತ್ಮನು ನನ್ನಲ್ಲಿಯೂ ಇರುತ್ತಾನೆ. ನಿನ್ನಲ್ಲಯೂ ಇರುತ್ತಾನೆ. ಎಲ್ಲವನ್ನು 
ಅರ್ಥಾತ್‌ ಈ ಜಗತ್ತಿ ನ ಭಾರವನ್ನು ಆ ಭಗವಂತನೇ ಹೊತ್ತಿ ದ್ದು, ಅವನು ಸರ್ವಾಧಾರ. 
ಈ ಜೀವರಿಗೆ ಒಂದು ತೃಣದ ಜಾರ ಹೊರಲು ಕೂಡ ಶಕ್ತಿ ಇಲ್ಲ. ಅಂದ ಬಳಿಕ ನಾನು 
ಪಲ್ಲಕ್ಕಿಯ ಭಾರ ಹೊತ್ತಿದ್ದೇನೆ ಎಂದು ನೀನು ಹೇಳಿದ್ದು ಸರಿಯಲ್ಲ. ಮತ್ತು ನಾನು 
ದೆಘವಂಸ ದಪ ನಾಗಿದ್ದ ನೆ ಎಂದು ಮೂದಲಿಸಿ ಮಾತನಾಡಿದೆ. ಇದೂ ಕೂಡ ನಿನ್ನ 
ಮೂರ್ಪತನಕ್ಕೆ ಸಾಕ್ಷ ಯಾಗಿದೆ. ಜೀವಾತ್ಮ ನಿಗೆ ಉತ್ಪತ್ತಿಯು ಇಲ್ಲ ನಾಶವೂ ಇಲ್ಲ. ಅದು 
ಸೊರಗುವಮು ಇಲ್ಲ, ಸೊಕ್ಕು ವದೂ ಇಲ್ಲ. ಅಂದ 'ಬಳಿಕ ನಾನು ಪುಷ್ಪನಾಗಿದ್ದೇನೆ ಎಂದು 
ನೀನು ಹೇಳಿದ್ದು ತಪ್ಪು. ವಾಸ್ತವಿಕವಾಗಿ ದ ನಿನ್ನಪಲ್ಲಕ್ಕಿಯನ್ನು ನಾನು ಮಾತ್ರವಲ್ಲ. 
ಈ ಬೋಯಿಗಳಲ್ಲಿ ಕೂಡ ಯಾರೂ ಹೊತ್ತಿಲ್ಲ. ಬಾಹು, ನಡುವು, ಮೊಣಕಾಲು, ಪಾದ, 
ಭೂಮಿ, ಸಹಿತವಾಗಿ ನನ್ನನ್ನೂ, ನಿನ್ನನ್ನೂ ಈ ಪಲ್ಲಕ್ಕಿಯನ್ನು ಅಲ್ಲದೆ ಈ ಪಲ್ಲಕ್ಕಿಗೆ 
ಉಪಯೋಗಿಸಿದ ಕಟ್ಟಿ ಗೆಯ 'ಮೂಲಗಿಡವನ್ನೂ, ಆ ಗಿಡಗಳ ಕಾಡನ್ನೂ, ಜನ 
ಅನೇಕಾನೇಕ ಕಾಡುಗಳನ್ನೂ ಬೆಳೆದು ನಿಂತ ಪ ೈಥ್ವಿ ಯನ್ನೂ, ಇಂತಹ ಅನೇಕ ಫ ಫೃಥ್ವಿಗಳಿಂದ 
ತುಂಬಿದ ಬ್ರ ಹ್ಹಾ ಂಡವನ್ನೂ, ಆ ಬ್ರಹ್ಮಾಂಡ ಹೊತ್ತ ಆ ಆದಿಶೇಷನನ್ನೂ ನಿಜವಾಗಿ "ಹೊತ್ತು 
ನಿಂತವ ನಾರಾಯಣನೊಬ್ಬ ನೆ. 

ನೀನು ತಿಳಿಯದೇ " ನಾನೇ ಪಲ್ಲಕ್ಕಿ ಹೊತ್ತಿದ್ದೇನೆ' "ನಾನು ದಪ್ಪ ಗಿದ್ದೇನೆ' ನನಗೆ 
'ಶ್ರಮವಾಗಿದೆ' ಎಂದು ಹೇಳುವದು ಶುದ್ದ ತಪ್ಪು. ಎಲ್ಲ ವನ್ನೂ ಭಗವಂತನೇ 
ಹೊತಿ ರುವಾಗ ನನಗೆ ಆಯಾಸ ಹೇಗೆ ಆಗುವದು 9 ಆದುದರಿಂದ ನೀನು ಹೇಳಿದ 
ಮಾತಿನಲ್ಲಿ ಒಂದೂ ಸತ್ಯಾಂಶವಿಲ್ಲ. ಹೀಗೆ ಹೇಳಿ ಪಲ್ಲಕ್ಕಿಯನ್ನು ಹೊತ್ತು ನಿಂತ 
ಆ ಅವಧೂತನು ಸುಮ್ಮನಾದನು. ಅವನ ಮಾತನ್ನು ಕೇಳಿದ ಕೂಡಲೇ ರಾಜನು ತಕ್ಷಣ 
ಪಲ್ಲಕ್ಕಿಯಿಂದ ಇಳಿದು ಆ ಅವಧೂತನ ಕಾಲಿಗೆ ನಮಸ್ಕರಿಸಿ ಎಂದನು. 

ರಾಜ :- ಪುಣ್ಯಾತ್ಮನೇ, ಆ ಪಲ್ಲಕ್ಕಿಯನ್ನು ಬಿಟ್ಟು ಬಿಡು. ನನ್ನ ಮೇಲೆ ಅನುಗ್ರಹಿಸು. 
ಈ ಹುಚ್ಚು ವೇಷಧಾರಿಯಾದ ನೀನು ಯಾರ ಮಗ? ಇಲ್ಲಿಗೆ ಬರಲು ಕಾರಣವೇನು ? 
ನಿಮ್ಮಂಥವರ ಸೇವೆಗೆಂದೇ ನಾನೀಗ ಹೊರಟಿದ್ದು. 

ಅನಯಾ: - ಮಹಾರಾಜ, ನಾನು ಘ್‌ ಎಂಬುದನ್ನು ಹೇಗೆ ಹೇಳಲಿ. ನಾನು 
ಎಂದರೆ ಈ ಆತ್ಮ. ಇಧಕ್ಕೆ ಹೆಸರು ಇಲ್ಲ. ದೇಶವಿಲ್ಲ, ಕರ್ಮಾನುಸಾರವಾಗಿ ಅನೇಕ ಜನ್ಮ, 
ದೇಹಗಳಲ್ಲಿ ತಿರುಗುತ್ತ ಕುವ ಆತ್ಮಕ್ಕೆ ನಾನು ಏನೆಂದು ಹೆಸರು ಕೊಡಲಿ ? ಯಾವ ಊರು 
ಯಾವ ದೇಶವೆಂದು "ಹೇಳಲಿ ಇಲ್ಲಿಗೆ ಬರಲು ಕಾರಣವೇನೆಂದು ಕೇಳಿರುವೆ, ಇದಕ್ಕೆ 


ನಾರದ ಮಹಾಪುರಾಣ 225 


ಉತ್ತರ ಹೇಳಲು ಕಾರಣವಿಲ್ಲ. ನಾನು ನೀನು ಎಲ್ಲ ರೂ ಹಿಂದಿನ ಕರ್ಮಗಳ ಫಲವನ್ನು 
ಅನುಭವಿಸಲು ಈ ಬೇರೆ ಬೇರೆ ಜನ್ಮ ಗಳನ್ನು ಎತ್ತಿ ರುತ್ತೆ "ವೆ. ಇಲ್ಲಿ ಬರಲು ಕಾರಣ ಹಿಂದಿನ 
ಕರ್ಮ. ಈಗ ಅನುಭವಿಸುವ ಸುಖದುಃ ಖಗಳೆಲ್ಲ “ಅದರ ಫಲ. 

ರಾಜ :- "ನಾನು' ಯಾರು? ಎಂಬುದನ್ನು ಹೇಳಲು ಸಾಧ್ಯವಲ್ಲ ವೆಂದು ನೀನು 
ಹೇಳಿದೆಯಷ್ಟೆ ! ಆದರೆ ಅಹಂ ಎಂಬ ಶಬ್ದಕ್ಕೆ ಒಬ್ಬ ನು ಪಾತ್ರನಾಗಿದ್ದಾ ಚ ಈ ಅಹಂ ಶಬ್ದವು 
ಆತ್ಮ ವಾಚಕವಾಗಿದೆ. ಪ್ರಕೃತ ಸಂದರ್ಭಕ್ಕೆ ಇ೨ನುಗುಣವಾಗಿ ಆತ್ಮ ಎಂದರೆ ಜೀವಾತ್ಮ ಎಂದು 
ಅರ್ಥಮಾಡಿ ಅಹಂ ' ಎಂದರೆ ನಾನು ಎಂದೆನ್ನು ವದರಲ್ಲಿ ಏನು ದೋಷವಿದೆ ? 

ಅವಧೂತ :- "ಅಹಂ' ಶಬ್ದ ಕ್ಕೆ ನಾನು ಎ? ಅರ್ಥವಿದ್ದುದು ತಪ್ಪಲ್ಲ. ಆದರೆ ಈ 
ಅಹಂ ಶಬ್ದವು ಆತ್ಮ ಚೋದಕ 3 ಅನಾತ್ಮ ವನ್ನೂ ಆತ್ಮ ವೆಂದು ಬೋಧಿಸುತ್ತ ದೆ. ಈ 
ಅಹಂ ಎಂಬ ಶಬ್ದ ವನ್ನು ಉಚ್ಚಾ ರ ಮಾಡುವವರು ಯಾರು ? ಹಲ್ಲು, ನಾಲಿಗೆ, ತುಟಿ, 
ದವಡೆ ಮುಂತಾದವುಗಳು. ಶಬ್ದ "ಉತ್ತ ತ್ರಿಗೆ ಕಾರಣವಾದ ಇವು ಯಾವವೂ ಅಹಂ ಶಬ್ದ ಕ 
ಅರ್ಹವಲ್ಲ. ಅಹಂ ಎಂದು ಹೇಳುವ 'ವಾಕ್ಕವು ಮತ್ತು ಅದು ಬೋಧಿಸುವ ತಲೆ, “೯ 
ಮುಂತಾದ ಅವಯವ ಸಮೂಹರೂಪವಾದ ಶರೀರವು ಆತ್ಮ ನಿಗಿಂತ ಭಿನ್ನ ಮಗೆರುವ 
ದರಿಂದ ಈ "ಅಹಂ' ಎಂಬ ಸಂಜ್ಞೆ ಯನ್ನು ಎಲ್ಲಿ ಮಾಡಬೇಕು ೧ ಇದರಂತೆ ' ತ್ವ ಧ್ರಿ್‌ 
ಎಂದರೆ ನೀನು ಈ 'ತ್ವಂ' ಪದಾರ್ಥವಾದ ನೀನು ಯಾರೆಂದು ಹೇಳಲು ಸಾಧ್ಯ ವಿಲ್ಲ, 
ಏನೆಂದು ಹೇಳುವದು ಗ” ನೀನು ಪ್ರಜರಿಗೆ ರಾಜ. ನಿಮ್ಮ ತಂದೆಗೆ ಮಗ. ಹೆಂಡತಿಗೆ ಜ್‌ 
ವೈರಿಗೆ ಶತ್ರು, ಸ್ನೇಹಿತರಿಗೆ ಮಿತ್ರ. ಮಗನಿಗೆ ತಂದೆ. ಹೀಗಿರುವಾಗ ನಿನ್ನ ನ್ನು ಅಥವಾ ಅದೇ 
ತರಹವಾಗಿರುವ ನನ್ನನ್ನು ಚತು ಹೇಳುವದು ? 

ಇದು ನಿನ್ನ ತಲೆಯೇ 9 ಅಥವಾ ನೀನೇ ತಲೆಯೋ ? ನೀನು ಹೊಟ್ಟೆಯೋ ಅಥವಾ 

ನಿನ್ನದು ಈ ಹೊಟ್ಟೆಯೋ? ಅಲ್ಲ, ನೀನು ಹೊಟ್ಟೆಯೂ ಅಲ್ಲ. ನಿನ್ನ “ತಲೆ, ಹೊಟ್ಟೆ, 

ಪಾದಗಳು ನಿನ್ನ ವೇ) ಅಲ್ಲ. "ನೀನು' ಈ ಎಲ್ಲ “ಅವಯವಗಳಿಂದ ಭಿನ್ನ ನಾಗಿರುವ. 
ಅದರಂತೆ ನಾನೂ ಸಹ. ಹೀಗಿರುವಾಗ ನಿನ್ನನ್ನಾ ಗಲಿ ನನ್ನ ನ್ನಾ ಗಲಿ ಯಾರು ಎಂದು 
ಹೇಳುವದು! ಮರದಿಂದ ಕಟ್ಟಿಗೆ, ಕಟ್ಟಿ ಗೆಯಿಂದ ನೀನು ಕುಳಿತ ಪಲ್ಲ ಕ್ಕಿ ನಿರ್ಮಿತವಾಗಿದೆ. 
ನೀನು ಕುಳಿತ ಪಲ್ಲಕ್ಕಿಯು ಕಟ್ಟಿ "ಗೆ ಆದರೂ ಈಗ ಅದು ಮರ ಅಥವಾ ಕಟ್ಟಿ ಗೆ ಎಂಬ ಹೆಸರು 
ಎಲ್ಲಿದೆ? ಕ ಮರದಮೇಲೆ, ಕಟ್ಟಿಗೆಯ ಮೇಲೆ ಕುಳಿತಿದ್ದಾ ನೆ ಎಂದರೆ ಯಾರು 
ನಂಬುವರು ? ಈ ಪಲ್ಲಕ್ಕಿ ಯು ಅದೇ ಮರದ “ಪರಿಣಾಮ. ಆದರೆ ಅದರ ಹಿಂದಿನ ಅಥವಾ 
ಇಂದಿನ ಮರ ಕಟ್ಟಿ ಗೆ ದ ಶಬ್ದ ಗಳಸ ಸ್ವ ರೂಪ ಅವಸ್ಥೆ ಗಳನ್ನು ವಿಮರ್ಶಿಸಿ ನೋಡು. 
ಹೀಗೆ ಕರ್ಮಪ್ರ ವಾಹ ಪತಿತನಾದ ೩0. ಜೀವಿಯು 'ಭಿನ್ನ ಭಿನ್ನ ಅವಸ್ಥೆ, ಆಕಾರ, 
ಅಭಿಧಾನಗಳನ್ನು ಹೊಂದುತ್ತಿರುವಾಗ ಸಿ ್ರ್ರೀ-ಪುರುಷ, ಆಳು, ಅರಸ, ನರ, ನಾಯಿ, ಮೇಕೆ, 
ಮನುಷ್ಯ ಮುಂತಾದ ಬಗೆ ಬಗೆಯ ರೂಪಗಳನ್ನು ಧರಿಸುವಾಗ ನಾನು ಯಾರು? ನೀನು 
ಯಾರು? ಎನ್ನು ವದನ್ನು ಹೇಗೆ ಹೇಳಲು ಸಾಧ್ಯ ದೆ | ಹೀಗೆ ಕರ್ಮಾನುಸಾರ ಅನುಷ್ಠಿತ 
ಧರ್ಮಾನುಸಾರ ಬಗೆ ಬಗೆಯ ರೂಪಗಳನ್ನು ಹೊಂದುವ ಮತ್ತು ಭಿನ್ನ ಭಿನ್ನ ಭಾಗಗಳಿಂದ 
ರೂಪಗೊಂಡು ಒಂದಾಗಿ ಎದ್ದಿರುವ ಈ ಡೇಹವನ್ನು "ನನ್ನ' ದುಗಿರದ "ನಾನು' ಆಗಿರದ 
ಈ ಶರೀರವನ್ನು ನಾನು ಡು. ಭಾವಿಸಲು ಹೇಗೆ ಶಕ. 


ನಾರದ ಮಹಾಪುರಾಣದಲ್ಲಿ ನಲವತ್ತೆಂಟನೆಯ ಅಧ್ಯಾಯ ಮುಗಿದುದು 


226 ನಾರದ ಮಹಾಪುರಾಣ 


ಏವಾದ ಸಂವಾದ 

ರಾಜ:- ಪರಮಾರ್ಥಜ್ಞಾ ನಿಯಾದ ಬ್ರಾ ಹ್ಮಣನೇ, ನಿನ್ನ ಈ ಎಲ್ಲ ಮಾತನ್ನು ಕೇಳಿದ 
ಬಳಿಕ, ಆಧ್ಯಾತ್ಮ ವಿಷಯವನ್ನು ನಿನ್ನಿಂದ ತಿಳಿದುಕೊಳ್ಳಲು "ನನಗೆ ಚಪಲ ಉಂಟಾಗಿದೆ. 
ಈ ಎಲ್ಲ ಪರಮಾರ್ಥ ವಿಷಯಗಳನ್ನು ಕಪಿಲಯಷಿಯ ಜಾ ಹೋಗಿ ವಿಚಾರಿಸಲು ನಾನು 
ಹೊರಟಿದ್ದೆ ಅಷ್ಟರಲ್ಲಿ ನಿನ್ನ ದರ್ಶನವಾಯಿತು. ಜಗತ್ತಿನ ಅಜ್ಞಾನ ನಾಶಕ್ಕಾಗಿ 
ಕಪಿಲರೂಪದಿಂದ ಅವತರಿಸಿದ ಶಿ ಶ್ರೀ ವಿಷ್ಣುವಿನ ದರ್ಶನವೇ ನನಗೆ ಬಂಡು ಅವಂತಿ. 
ನೀನು ಈಗ ಪಾರಮಾರ್ಥಿಕ ಶೆ ್ರ್ರೀಯಸ್ಸು ಯಾವದು ತಿಳಿಸು. 


ಸಾ ದೊರೆಯೆ, ನೀನು ಮತ್ತೆ ಅದೇ ಧಾಟಿಯಲ್ಲಿಯೇ ಕೇಳುತ್ತಿ ರುವೆ. 
ಪಾರಮಾರ್ಥಿಕ ಶೆ ಶ್ರೇಯಸ್ಸು ಯಾವದು ಎಂದು ಕೇಳುತ್ತಿ ರುವೆ! ಎಲ್ಲ ಪರಮಾರ್ಥಗಳೂ 
ಶ್ರೇಯಸ್ಸೇ ಆಗಿವೆ. ಒಬ್ಬನು ಮಕ್ಕಳಿಗಾಗಿ ದೇವರನ್ನು ಪೂಜಿಸಿದರೆ, ಇನ್ನೊಬ್ಬನು 
ಐಶ್ವರ್ಯಕ್ಕಾಗಿ ಮತ್ತೊಬ್ಬನು ರಾಜ್ಯಕ್ಕಾಗಿ, ಮಗದೊಬ್ಬನು ಮಡದಿಗಾಗಿ. ಇವರೆಲ್ಲರಿಗೆ 
ಅವರವರು ಅಪೇಕ್ಷಿಸುವ ವಸ್ತುಗಳೆಲ್ಲ ಪರಮಾರ್ಥ ವಸುಗಳು, ನಿಜವಾದ ವಿವೇಕಿ 
ಮನುಷ್ಯನಿಗೆ ಭಗವಂತನ ಸಾನಿ ಧ್ಯ ಪ್ರಾಪ್ಪಿಯೇ ಪರಮಾರ್ಥ, "ಅದೇ ಅವನಿಗೆ ಶ್ರ ಯಸ್ತು, 
ಯಜ್ಞಾದಿ ಕರ್ಮಗಳು ಸ್ವರ್ಗದ. ಅತೆಯಂದ ಮಾಡಿದರೆ ಸಾಮಾನ್ಯ ವಾಗಿ ಶ್ರ ಯಸ್ಕರ, 
ಅಲ್ಲದೆ ಅದನ್ನೇ ಫಲಾಪೇಕ್ಷೆ ಇಲ್ಲದೆ ಭಗವತ್ವೀತ್ಯರ್ಥವಾಗಿ ಮಾಡಿದರೆ ಅದು ಉತಮ 
ಶ್ರೇಯಸ್ಸಾಗುವದು. ಯೋಗಿಗಳೂ, ಎರಕ್ಕರೂ ಇಂತಹ ಪರಮಾತ್ಮನ ದಿವ್ಯ ಸಾನ್ನಿಧ್ಯ 
ಅಪೇಕ್ಷಿ ಸಿ ಅವನನ್ನು ಯಾವಾಗಲೂ ಧ್ಯಾನ ಮಾಡುತ್ತಾರೆ. 
ಅವರಿಗೆ ಅದೇ ಶ್ರೇಯಸ್ಸು. ಅದೇ ಪರಮಾರ್ಥ. ಹೀಗೆ ಅದಿಕಾರ ಭೇದದಿಂದ 
ಶ್ರೇಯಸ್ಸು ಭಿನ್ನ ಭಿನ್ನವಾಗಿ ಸಾವಿರಾರು ವಿಧವಾಗಿದೆ. ಇವೆಲ್ಲವೂ ಪರಮಾರ್ಥವಲ್ಲ. 
ಪರಮಾರ್ಥದ ಉದ್ದೇಶದಿಂದ ಆ ಶ್ರೇಯಸ್ಸುಗಳನ್ನು ಸಾಧಿಸಿದರೆ ಅವು ನಿಜವಾದ 
ಶ್ರೇಯಸ್ಸು ಎಂದು ಕರೆಯಲ್ಪಡುತ್ತವೆ. ಧನದ ಆಶೆಯನ್ನು ಬಿಟ್ಟು ದೇವರು ಕೊಟ್ಟ ಐಶ್ವರ್ಯ 
ವನ್ನು ಧರ್ಮಮಾರ್ಗದಲ್ಲಿ ಎನಿಯೋಗಿಸುತ್ತ ಇದ್ದರೆ, ಅದು ಪರಮಾರ್ಥ ಧರ್ಮ ಅಥವಾ 
ಶ್ರೇಯಸ್ಸು ಆಗುವದು. ನಶ್ಚರವಾದ ಸಮಿಧೆ, ತುಪ್ಪ, ದರ್ಭೆ ಮುಂತಾದವುಗಳಿಂದ 
ನಿಶ್ಚನ್ನವಾಗುವ ಯಜ್ಞಾದಿಕ್ರಿಯೆಗಳು ನಾಶ ಹೊಂದುವವು. ಇವುಗಳಿಂದ ನಾಶ ಉಳ್ಳದ್ದೇ 
ಆದ ಸ್ವರ್ಗಾದಿಗಳನ್ನು ಬಯಸಿ ನಡೆದರೆ ಇವೆರಡೂ ಪರಮಾರ್ಥವಲ್ಲ. ಅದನ್ನೇ 
ಕಾಮ್ಯಫಲಾಪೇಕ್ದೆ ಯಿಲ್ಲದೆ ಹರಿ ಪ್ರೀತ್ಯರ್ಥವಾಗಿ ಮಾಡಿದರೆ ಅದು ಪರಮಾರ್ಥ 
ಧರ್ಮವೆನಿಸುವದು. ನಶ್ಚರವಾದ ಪದಾರ್ಥಗಳಿಂದ ಶಾಶ್ವತ ಸತ್ಯಸ್ವರೂಪಿಯಾದ 
ಪರಮಾತ್ಮ ನನ್ನು ಆರಾಧಿಸಿ ಶಾಶ್ವತವಾದ ಮೋಕ್ಷ ಪಡೆಯುವದೇ ಪರಮಾರ್ಥ ಶಬ್ದದ 
ಯಥಾರ್ಥ ಅರ್ಥ. ಈಪ್ರ ಪಂಚದಲ್ಲಿ ಪರಮಾರ್ಥ ವಸು ಒಂದೇ ಅದ್ವಿತೀಯ, ವ್ಯಾಪಕ. 
ಸರ್ವತ್ರಸಮ, ಭರೋ ಪ್ರಾ ಕೃತಗುಣರಹಿತ, ಪ್ರ ಕೃತಿಗಿಂತ ಉತ್ತಮ ಉತ್ಪತ್ತಿ ವೃದ್ಧಿ 
ಹ್ರಾಸ ಶೂನ್ಯ, ಜ್ಞಾನರೂಪಿಯಾದ ಪರಮಾತ್ಮನೊಬ್ಬನೇ ಪರಮಾರ್ಥ. ಈ ಪರ ತ್ಮ 


’ 


ಧಿ 
ಮು 


ನಾರದ ಮಹಾಪುರಾಣ ಇರ 


ಎಭುವಾದರೂ, ಪ್ರಕೃತಿಮಯವಾದ ಜಾತಿ, ರೂಪ, ದೇಹ ಮುಂತಾದವುಗಳನ್ನು ಹಿಂದೆ 
ಹೊಂದಿಲ್ಲ, ಈಗ ಹೊಂದುತ್ತಿಲ್ಲ, ಮುಂದೆ ಹೊಂದಲಾರನು. ಸ್ವದೇಹ, ಪರದೇಹ, ಜೀವ, 
ಜಡ ಮುಂತಾದ ಎಲ್ಲಡೆಗೆ ಇದ್ದರೂ, ಭಿನ್ನ ಭಿನ್ನವಾಗಿ ಕಂಡರೂ ಎಲ್ಲರಿಗೂ ಇರುವ 
ಆತ್ಮತತ್ವವು ಒಂದೇ. ಬಿದಿರಿನ ಒಳಗೆ ಪ್ರವೇಶಿಸಿದ ಗಾಳಿಯು ಒಂದೇ ಆದರೂ ಬೇರೆ ಬೇರೆ 
ತೂತುಗಳಿಂದ ಹೊರಬಂದಾಗ ಸ,ರಿ,ಗ,ಮ,ಪ,ದ,ನಿ, ಎಂದು ಮುಂತಾಗಿ ಬೇರೆ ಬೇರೆ ಸ್ವರ 
ರೂಪವಾಗಿ ಕೇಳಿ ಬರುವವು. ರಂಧ್ರದಿಂದ ಬರುವ ದ್ವನಿಗಳು ಬೇರೆ ಬೇರೆಯಾದರೂ 
ಅವೆಲ್ಲವೂ ಬಿದಿರಿನ ಒಳಗೆ ಪ್ರವೇಶಿಸಿದ ಒಂದೇ ವಾಯುವಿನ ಭಿನ್ನ ಭಿನ್ನ ಆವಿಷ್ಕಾರಗಳು. 
ಅದರಂತೆ ಒಬ್ಬನೇ ಪರಮಾತ್ಮನು ಪಿಂಡಾಂಡ ಬ್ರಹ್ಮಾಂಡಗಳಲ್ಲಿದ್ದು, ಸರ್ವವ್ಯಾಪಾರಗಳನ್ನು 
ನಿರ್ವಹಿಸುವನು. ಎಲ್ಲ ದೇಹದಲ್ಲಿ ಎಲ್ಲ ಮಾನವರಲ್ಲಿ, ಎಲ್ಲ ಪ್ರಾಣಿಗಳಲ್ಲಿ ಇರುವ ಆ 
ಭಗವಂತನು ಒಬ್ಬನೇ. ಈ ವಿಷಯದಲ್ಲಿ ಯಭು ಹೇಳಿದ ಒಂದು ಆಖ್ಯಾನ ಹೇಳುತ್ತೇನೆ 
ಕೇಳು. ""ಚತುರ್ಮುಖ ಬ್ರಹ್ಮದೇವರಿಗೆ ಒಬ್ಬ ಮಗನಿದ್ದ. ಯಭು ಎಂಬುದು ಅವನ 
ನಾಮಧೇಯ. ಪುಲಸ್ಮಯಷಿಯ ಮಗ ನಿದಾಘನು ಅವನ ಶಿಷ್ಕ. ಯಭು ಮುನಿಗೆ ಶಿಷ್ಯ. 
ನಿದಾಘನಿಗೆ ಉತ್ತಮವಾದ ವಿಜ್ಞಾನ ತತ್ವವನ್ನು ಉಪದೇಶ ಮಾಡಿದವನು. ತನ್ನ ಶಿಷ್ಕ 
ನಿದಾಫನಿಗೆ ತಾನು ಹೇಳಿದ ತತ್ವವು ಇನ್ನೂ ಮನದಟ್ಟಾಗಿಲ್ಲ ಎಂದು ಅನಿಸಿತು. ಆಗ ಯಭು 
ಗುರುವು ಸಮಯಬಂದಾಗ ಈ ವಿಷಯವನ್ನು ಚೆನ್ನಾಗಿ ತಿಳಿಸಿಕೊಡಲು ಸಂಕಲ್ಪಿಸಿದನು. 

ಸಾಎರಾರು ವರ್ಷ ಕಳೆದುಹೋದವು. ನಿದಾಘನು ಆಗ ದೇವಿಕಾನದಿಯ ತೀರದಲ್ಲಿ 
ಇರುವ ನಾಗರ ಎಂಬ ಪಟ್ಟಣದಲ್ಲಿ ನೆಲೆಸಿದ್ದನು. ನದೀ ತಟಾಕದಲ್ಲಿ ನಿರ್ಮಿತವಾದ 
ಆ ನಗರ ಸರ್ವ ಸಂಪತ್ತುಗಳಿಂದ ಸಮೃದ್ಧವಾಗಿದ್ದಿತು. ಅದನ್ನು ನಿರ್ಮಿಸಿದವರು 
ಸಾಮಾನ್ಯರೆ | ಬ್ರಹ್ಮಮಾನಸಪುತ್ರರಾದ ಸಾಕ್ಟಾತ್‌ ಅಗಸ್ತ್ಯ ಮುನಿಗಳು. 

ಸುತ್ತಲೂ ರಮ್ಯವಾದ ಹೂದೋಟಗಳು, ನೋಡಿದಲ್ಲೆಲ್ಲ ನೈದಿಲೆ, ತಾವರೆಗಳಿಂದ 
ಶೋಭಿಸುವ ಹೊಕ್ಕರಣಿಗಳು. ಆ ನಾಗರವೆಂಬ ನಗರ ನೋಡುವವರ ಕಣ್ಣಿಗೆ ಅತ್ಯಂತ 
ಮನೋಹರವಾಗಿ ಕಂಗೊಳಿಸುತ್ತಿತ್ತು. ಇಂತಹ ಸಂಪತ್ತಿನ ಸಮೃದ್ಧಿಯಲ್ಲಿ ಮೆರೆಯುವ 
ಈ ನಗರದಲ್ಲಿ ವಾಸ ಮಾಡಿದ್ದಾನೆ ತನ್ನ ಶಿಷ್ಯ ನಿದಾಘ ಎಂದು ತಿಳಿದು ಬಂದಿತು 
ಆ ಖಭುಮುನಿಗೆ. ಕೂಡಲೇ ಶಿಷ್ಯನನ್ನು ಕರೆಯಲು ಹೊರಟ ಆ ಖಭು ಗುರು. 
ಆ ಪಟ್ಟಣದಲ್ಲಿ ಹುಡುಕಿ ನಿದಾಘನ ಮನೆಗೆ ಆಗಮಿಸಿದ ಆ ಗುರುದೇವ. ಅತಿಥಿಗಳ ದಾರಿ 
ಕಾಯುತ್ತ ನಿಂತಿದ್ದ ನಿದಾಘ. ತನ್ನ ವೈಶ್ವದೇವವನ್ನು ಮಾಡಿ ಮುಗಿಸಿ ಅಭ್ಯಾಗತರಿಗಾಗಿ ದಾರಿ 
ಕಾಯುತ್ತಿದ್ದ. ಯಭುಯಷಿಗಳು ಹೋಗಿ ನಿಂತರು. ಆನಂದವಾಯಿತು ನಿದಾಫನಿಗೆ. 
ಅತ್ಯಾದರದಿಂದ ಸ್ವಾಗತ ಮಾಡಿದ. ಆಸನ ನೀಡಿದ. ಅರ್ಫ್ಥ್ಯೋದಕಗಳಿಂದ ಅಡಿದಾವರೆ 
ಗಳನ್ನು ತೊಳೆದ. ಎಲೆ ಹಾಕಿ ಊಟ ಬಡಿಸಿದ. ಭೋಜನ ಮಾಡಲು ಕೈ ಮುಗಿದು 
ಬೇಡಿಕೊಂಡ. ಆ ಗುರುವು ನಿದಾಫನಿಗೆ ಪ್ರಶ್ನಿಸಿದ. 

ಯಭು:- ನಿದಾಘ, ನಾನು ಕದನ್ನವನ್ನೆಂದೂ ಮುಟ್ಟುವದಿಲ್ಲ. ನಿನ್ನ ಮನೆಯಲ್ಲಿ 
ಏನೇನು ಅಡಿಗೆ ಮಾಡಿರುವೆ. 

ನಿದಾಘ :- ದ್ವಿಜಶ್ರೇಷ್ಠರೇ, ಅಕ್ಕಿ ಹಿಟ್ಟು, ಇದರಿಂದ ಮಾಡಿದ ಅನಾರಸ ಮುಂತಾದ 
ಪದಾರ್ಥಗಳನ್ನು ನಾನು ಮಾಡಿಸಿದ್ದೇನೆ. ಇದರಲ್ಲಿ ತಮಗೆ ಇಷ್ಟವಾದದ್ದನ್ನು ಯಥೇಷ್ಟ 
ಭೋಜನ ಮಾಡಬಹುದು. 


228 ನಾರದ ಮಹಾಪುರಾಣ 

ಯಭು :- ಇದೆಲ್ಲವೂ ಕದನ್ನವೇ ಸರಿ. ನನಗೆ ಏನಾದರೂ ಮೃಷ್ಟುನ್ನವಿದ್ದರೆ ಬಡಿಸು. 

ನಿದಾಘ :- ಸ್ವಾಮಿ ಸಕ್ಕರೆ ಹಾಕಿದ ಪಾಯಸವನ್ನು ಮಾಡಿಸಿದ್ದೇನೆ. ಕಬ್ಬಿನ ರಸದಿಂದ 
ಬೇರೆ ಬೇರೆ ಪಕ್ವಾನ್ನಗಳನ್ನು ಮಾಡಿಸಿದ್ದೇನೆ. ಗೋದಿಯ ಹಿಟ್ಟಿನಿಂದ ಸಿಹಿಯಾದ 
ತಿಂಡಿಗಳನ್ನು ತಯಾರಿಸಿದ್ದೇನೆ. ಇದರಲ್ಲಿ ಇಷ್ಟವಾದದ್ದನ್ನು ಭಕ್ಷಿಸಬೇಕು. 

ಯಭು :- ಇವೂ ಕೂಡ ಎಲ್ಲವೂ ಕದನ್ನವೆ! ಮತ್ತೇನಾದರೂ ಪಕ್ಟಾನ್ನವಿದ್ದರೆ ಬಡಿಸು. 

ಆಗ ನಿದಾಘನು ತನ್ನ ಮಡದಿಯನ್ನು ಕರೆದು ನಮ್ಮ ಮನೆಯಲ್ಲಿರುವ ಅಕ್ಕಿಯಲ್ಲಿ 
ಅತ್ಯುತ್ತಮವಾದದ್ದನ್ನು ಆರಿಸಿ, ಅದರಿಂದ ಮೃಷ್ಟಾನ್ನ ತಯಾರಿಸಿ ಭೋಜನಕ್ಕೆ ಅಣಿ 
ಮಾಡಲು ಹೇಳಿದನು. ಪತಿಯ ಆಜ್ಞೆ ಯನ್ನು ಶಿರಸಾವಹಿಸಿ, ಅವನ ಹೆಂಡತಿಯಾದ 
ಶಾಲಿನಿಯು ಮಧುರವಾದ ಮೃಷ್ಟಾನ್ನ ತಯಾರಿಸಿ, ಯಭುಮುನಿಗೆ ಎಲೆ ಬಡಿಸಿದಳು. 
ಅದೆಲ್ಲವನ್ನು ಭು ಯಷಿಯು ಯಥೇಷ್ಟ ಭೋಜನ ಮಾಡಿದನು. ಅದರಿಂದ ನಿದಾಫನಿಗೆ 
ಆನಂದವಾಯಿತು. ನಿದಾಫನಿಗೆ ಇವನು ತನ್ನ ಗುರುವಾದ ಯಭುಯಷಿ ಎಂದು ಗೊತ್ತೇ 
ಆಗಿರಲಿಲ್ಲ. ಸಾವಿರ ವರ್ಷಗಳ ಮೇಲಾಗಿತ್ತು ಅವನು ಈ ಗುರುವಿನಲ್ಲಿ ಒದಿ. ಅಧ್ಯಯನದ 
ನಂತರ ಒಮ್ಮೆಯೂ ಗುರು-ಶಿಷ್ಯರ ಭೆಟ್ಟಿಯಾಗಿರಲಿಲ್ಲ. ಅದರಿಂದ ಗುರುವಿನ ಗುರುತು 
ಸ್ವಲ್ಪವೂ ಆಗಲಿಲ್ಲ ಆ ನಿದಾಘನಿಗೆ. ಆದರೂ ಕೂಡ ಮಧ್ಯಾಹ್ನದ ವೇಳೆಯಲ್ಲಿ ಅನಾಯಾಸ ' 
ವಾಗಿ ಓರ್ವ ಮಹರ್ಷಿಯು ತನಗೆ ಆತಿಥ್ಯ ನೀಡಲು ದೊರಕಿದರು ಎಂಬ ಸಂತೋಷದಿಂದ 
ಆ ಯಭುಮುನಿಯನ್ನು ಕರೆದು ಔತಣ ನೀಡಿದ. ತನ್ನ ಮಡದಿಯು ದಕ್ಷತೆಯಿಂದ ಮಾಡಿದ 
ಪಕ್ವಾನ್ನವನ್ನು ಈ ಅತಿಥಿಯು ಯಥೇಚ್ಛವಾಗಿ ಭಕ್ಷಣ ಮಾಡಿದ್ದರಿಂದ ಅವನಿಗೆ 
ಹಿಗ್ಗಾ ಯಿತು. ಭಕ್ತಿಯಿಂದ ನಮಸ್ಕರಿಸಿದ. ಆ ಬಯಭುಮುನಿಯನ್ನು ಪ್ರಶ್ನಿಸಿದನು. 

ನಿದಾಘ :- ವಿಪ್ರೋತ್ತಮ, ನಾನು ಬಡಿಸಿದ ಈ ಊಟದಿಂದ ನಿನಗೆ ಸಂಪೂರ್ಣ ತೃಪ್ತಿ 
ಆಯಿತೇ? ಮನಸ್ಸಿಗೆ ಸಮಾಧಾನವಾಯಿತೇ? ತಮ್ಮ ಊರು ಯಾವದು? ಎತ್ತ 
ಹೊರಟಿದ್ದೀರಿ? ಇಲ್ಲಿಗೆ ದಯಮಾಡಿಸಲು ಕಾರಣವೇನು? 

ಯಭು:- ಬ್ರಾಹ್ಮಣನೆ, ಹಸಿವು ಆದವನಿಗೆ ಅನ್ನ ಉಂಡರೆ ತೃಪ್ತಿ ಆಗುವದು. ನನಗೆ 
ಹಸಿವೆಯೇ ಆಗಿಲ್ಲ. ತೃಪ್ತಿ ಎಲ್ಲಿಂದ ಬಂತು? ನನ್ನನ್ನೇಕೆ ಕೇಳುವೆ ? ಜಠರಾಗ್ನಿ ಯಿಂದ 
ಪಾರ್ಥಿವವಾದ ಅನ್ನಾ ದಿಗಳು ದಹಿಸಲ್ಪಟ್ಟರೆ ಅಂದರೆ ಜೀರ್ಣವಾದರೆ ಹಸಿವೆ ತಾನೇ 
ಹುಟ್ಟುತ್ತದೆ. ನೀರು ಬತ್ತಿದ್ದರೆ ಮಾನವನಿಗೆ ನಿರಡಿಕೆ ಆಗುತ್ತದೆ. ಹೀಗೆ ದೇಹದಲ್ಲಿಯ 
ಪೃಥ್ವೀಭಾಗ, ಜಲಭಾಗಗಳು ತೇಜೋಭಾಗವಾದ ಅಗ್ನಿಯಿಂದ ಶೋಷಿಸಲ್ಪಟ್ಟರೆ ಹಸಿವೆ 
ನಿರಡಿಕೆ ಆಗುತ್ತದೆ. ಆದರೆ ಅವು ಆತ್ಮದ ಧರ್ಮವಲ್ಲ. ಅದರಿಂದ ನನಗೆ ಹಸಿವೆ 
ಹುಟ್ಟುವದೂ ಇಲ್ಲ. ಅದರ ಪ್ರಸಕ್ತಿಯೂ ಇಲ್ಲ. ಹಸಿವೆಯೇ ಇಲ್ಲದಿರುವ ಆತ್ಮನಿಗೆ ತುಷ್ಟಿ 
ಪುಷ್ಟಿ ಎಲ್ಲಿಂದಾದೀತು ? ಸಂತೋಷ, ಮನಃಸ್ವಾಸ್ಟ್ರ್ಯ ಇವು ಮನೋಧರ್ಮಗಳು. ಅದಕ್ಕೂ 
ಆತ್ಮನಿಗೂ ಸಂಬಂಧವಿಲ್ಲ. ಅಂದಬಳಿಕ ಸಂತೋಷವಾಯಿತೆ ಎನ್ನುವ ನಿನ್ನ ಪ್ರಶ್ನೆ ಸರಿಯಿಲ್ಲ. 

ಈ ಜಗತ್ತೆಲ್ಲವೂ ಪರಮಾತ್ಮನದು. ಎಲ್ಲ ಕಡೆಗೂ ಅವನು ವ್ಯಾಪ್ತನಾಗಿದ್ದು ಸರ್ವ 
ನಿಯಾಮಕನಾಗಿದ್ದಾನೆ. ಅದರಿಂದ ನಿನ್ನ ಊರು ಯಾವದು? ಎಲ್ಲಿಗೆ ಹೋಗುತ್ತಿರುವೆ 
ಎಂಬ ಪ್ರಶ್ನೆ ಕೂಡುವದಿಲ್ಲ. ನೀನು ಮಾಡಿದ ಮೃಷ್ಟಾನ್ನದಿಂದ ನನಗೆ ತೃಪ್ತಿ ಆಯಿತೇ 
ಎಂದು ಕೇಳಿದೆ. ಆದರೆ ನೀನು ಮಾಡಿದ ಅನ್ನವು ಮೃಷ್ಟಾನ್ನ ಅಲ್ಲವೆಂದರೆ ನಿನಗೆ ಕೋಪ 


ನಾರದ ಮಹಾಪುರಾಣ 229 


ಬರುವದು. ವಾಸ್ತವಿಕವಾಗಿ ಯಾವ ವಸ್ತುವೂ ಕೊನೆಯ ವರೆಗೆ ಮೃಷ್ಟಾನ್ನವಾಗಿ 
ಉಳಿಯುವದಿಲ್ಲ. ನೀನು ಮಾಡಿದ ಮೃಷ್ಟಾನ್ನವು ನೀನು ಮಾಡುವದಕ್ಕಿಂತ ಮೊದಲು 
ಮೃಷ್ಟಾನ್ನವಾಗಿರಲಿಲ್ಲ. ಮಾಡಿಟ್ಟ ಏಳೆಂಟು ಗಂಟೆಗಳ ನಂತರ ಅದು ತಂಗಳಾಗಿ 
ದುರ್ಗಂಧದಿಂದ ತಿಂದವರಿಗೆ ಅನಾರೋಗ್ಯಕರವಾಗುವದು. ಅದನ್ನು ಹೆಚ್ಚು ತಿಂದರೆ 
ದೇಹಕ್ಕೆ ವಿನಾಶಕರವಾಗುವದು. ಹೀಗೆ ಹಿಂದೆ, ಈಗ, ಮುಂದೆ ಪ್ರಮಾಣ ಮೀರಿದರೆ, 
ಅರುಚಿಕರ, ಅನಾರೋಗ್ಯಕರವಾದ ವಸ್ತುವನ್ನು ಮೃಷ್ಟಾನ್ನವಂದು ನಾನು ಹೇಗೆ ಹೇಳಲಿ? 


ಈ ಪಾರ್ಥಿವದೇಹವು ಪಾರ್ಥಿವಾಂಶವು ಕಡಿಮೆ ಆದಾಗ ಜಲಾಂಶವು ಕಡಿಮೆ ಆದಾಗ ' 
ಸಂಕಟಪಡುವದು. ಆಗ ಮಣ್ಣಿನ ಮನೆಗೆ ಸೆಗಣಿಯಿಂದ ಸಾರಿಸಿದರೆ ತುಸು ಭದ್ರತೆ 
ಉಂಟಾದಂತೆ ಪಾರ್ಥಿವ ದೇಹಕ್ಕೆ ಅನ್ನ ನೀರು ಹಾಕಿದರೆ ತಾತ್ಕಾಲಿಕ ತೃಪ್ತಿ ಆಗುವದು. ಇದು 
ಆವುದೂ ಪರಮಾರ್ಥವಲ್ಲ. ಕ್ಲುದ್ರವಾದ ಆಶೆಗಳಿಂದ ಈ ದೇಹೇಂದ್ರಿಯಗಳ ತೃಪ್ತಿ 
ಹಾಗೂ ಪೋಷಣೆ ಮಾಡುವದು ಬಿಟ್ಟು, ಆ ಪರಮಾತ್ಮನನ್ನೇ ನೀನು ಆರಾಧಿಸಬೇಕು. 
ಮೋಕ್ಷವನ್ನು ಪಡೆಯಬೇಕು,'' ಅವನ ಈ ಮಾತುಗಳನ್ನು ಕೇಳಿ, ನಿದಾಫನಿಗೆ 
ಆನಂದವಾಯಿತು. ಅವನು ಗುರುವಿಗೆ ನಮಸ್ಕರಿಸಿ- ""ಎಪ್ರೋತ್ತಮನೇ, ನನ್ನ ಮೇಲೆ 
ಪ್ರಸನ್ನನಾಗು. ನಿನ್ನ ಈ ಹಿತೋಪದೇಶ ಕೇಳಿ ನನ್ನ ಅಜ್ಞಾನವು ಕಳೆದುಹೋಯಿತು. ನನ್ನ 
ಮೇಲೆ ಅನುಗೃಹ ಮಾಡಿರಿ. ತಾವು ಯಾರು ಹೇಳಿರಿ.'' 

ಯಭು:- ನಿನಗೆ ನನ್ನ ಗುರುತು ಹತ್ತಲಿಲ್ಲವೆಂದು ತೋರುತ್ತದೆ. ನಿನಗೆ ಹಿಂದೆ 
ತತ್ವೋಪದೇಶಗೈದ ಯಭುವೇ ನಾನು. ನಾನು ಹಿಂದೆ ಹೇಳಿದ ಜ್ಞಾನವನ್ನು ದೃಢಪಡಿಸಲು 
ಇಲ್ಲಿಗೆ ಬಂದಿದ್ದೆ. ಆದುದರಿಂದ ಈ ಜಗತ್ತಿನಲ್ಲಿ ಅಂತರ್ಯಾಮಿಯಾಗಿರುವ ಏಕೈಕ ಶಕ್ತಿ 
ಪರಮಾತ್ಮ, ಅವನು ಅಧಿಕರಣ ಭೇದದಿಂದ ಅಸಂಖ್ಯ ವಸ್ತುಗಳಿದ್ದರೂ ಅವನಿಗೆ ಭೇದವಿಲ್ಲ. 
ಸರ್ವತ್ರ, ವ್ಯಾಪ್ತನಾದ ಪರಮಾತ್ಮನ ರೂಪಗಳಿಗೆ ಐಕ್ಯವನ್ನು ಚಿಂತಿಸುವದೇ ಅಧ್ಯಾತ್ಮ- 
ಅದ್ವೈತ ಜ್ಞಾನ. ಇದನ್ನು ವಿವಗೆ ತಿಳಿಸಿಕೊಡಬೇಕೆಂದೇ ನಾನಿಲ್ಲಿಗೆ ಬಂದೆ.'' ಗುರುವಿನ 
ಈ ಉಪದೇಶವನ್ನು ಕೈಮುಗಿದು ಕೇಳಿದ ಶಿಷ್ಯ ನಿದಾಘ “ಸ್ವಾಮಿ ತಾವು ಈ ವರೆಗೆ ಹೇಳಿದ್ದು 
ನಿಜ. ಈ ದಿವ್ಯ ಜ್ಞಾನೋಪದೇಶದಿಂದ ನನ್ನನ್ನು ಉದ್ದರಿಸಿದ್ದಕ್ಕಾಗಿ ತಮಗೆ ವಂದನೆ'' ಎಂದು 
ಸಾಷ್ಟಾಂಗ ನಮಸ್ಕಾರ ಮಾಡಿದನಂತರ ""ಇಲ್ಲಿಯೇ ಕೆಲವು ದಿನ ಇರಲು'' ಕೇಳಿಕೊಂಡ. 
ಆದರೆ ಸ್ವತಂತ್ರ ಇಚ್ಛೆಯುಳ್ಳವನಾದ ಆ ಯಭುಮುನಿಯು ಅಲ್ಲಿಂದ ಹೊರಟು ಹೋದ. 


ಮತ್ತೆ ಸಾವಿರ ವರ್ಷ ಉರುಳಿದವು. ನಡುವೆ ಒಮ್ಮೆಯೂ ಗುರು-ಶಿಷ್ಯರ ಮಿಲನ 
ವಾಗಲಿಲ್ಲ. ಗುರು ಮರೆಯಲಿಲ್ಲ. ಶಿಷ್ಯ ಅರಿಯಲಿಲ್ಲ. ಇದನ್ನು ತಿಳಿದ ಯಭು ಗುರುವು ಮತ್ತೆ 
ಆ ಶಿಷ್ಯನಿಗೆ ಜ್ಞಾನೋಪದೇಶ ಗೈಯಲು ಅವನನ್ನು ಹುಡುಕಿಕೊಂಡು ಬಂದ. ಅದೇ ದೇವಿಕಾ 
ದಂಡೆಯ ದಂಡೆ. ಅದೇ ಪುಲಸ್ತ್ಯ ನಿರ್ಮಿತವಾದ ಆರಾಮ. ರಮ್ಯವಾದ ನಾಗರನಗರ. ಅದೇ 
ತನ್ನ ಮನೆಯಲ್ಲಿ ನಿದಾಘ ವಾಸವಾಗಿದ್ದಾನೆ. ನಿದಾಘನು ಯಾವುದೋ ಕೆಲಸಕ್ಕೆ ಊರ 
ಹೊರಗೆ ಹೋಗಿದ್ದ. ಮರಳಿ ಬರುವಾಗ ರಾಜಧಾನಿಯ ಆಗಸೆ ಬಾಗಿಲ ಬಳ ಭಾರಿ ಗಲಾಟೆ. 
ದಿಗ್ವಿಜಯಕ್ಕೆ ಹೋದ ಮಹಾರಾಜರು ತಿರುಗಿ ಪುರ ಪ್ರವೇಶ ಮಾಡುತ್ತಿದ್ದರು, ಅವರೊಂದಿಗೆ 
ಸೇನಾಪರಿವಾರವೆಲ್ಲ. ಪಟ್ಟಣದಲ್ಲಿ ಮೆರವಣಿಗೆ ಮಾಡುತ್ತಿದ್ದರು. ವಪರೀತ ಜನ ಸಂದಣಿ. 
ಭಾರಿ ನೂಕು ನುಗ್ಗಲು ನಿದಾಫನಿಗೆ, ಗದ್ದಲವೆಂದರೆ ಆಗದು. 


230 ನಾರದ ಮಹಾಪುರಾಣ 


ಆದುದರಿಂದ ಅವನು ಈ ಗೊಂದಲವನ್ನು ಬಿಟ್ಟು ದೂರ ನಿಂತಿದ್ದ. ಈ ಎಲ್ಲ ರಾಜ 
ಪರಿವಾರವು ಹೋಗುವದನ್ನೆ € ಕಾಯುತ್ತಿ ದ್ದ. ಅದಂತೂ ಹೇಳಿಕೇಳಿ ರಾಜಪರಿವಾರ. 
ಮಂಗಳವಾದ್ಯ ಗಳು ಮುಂದೆ" ಆನೆ ಕುದುರೆ ಕಾಳಾಳು ಅದರ ಹಿಂದೆ ಮಂತ್ರಿ ಪರಿವಾರ, 
ಸೇನಾಪತಿಗಳು, ಅದರ ಹಿಂದೆ ಆನೆಯ ಮೇಲೆ ಅಂಬಾರಿಯಲ್ಲಿ ಕುಳಿತ ಬಾಟಾ ಹೀಗೆ 
ಸಾಗಿತ್ತು ವೈಭವದ ಮೆರವಣಿಗೆ. ನಿದಾಘನಿಗೂ ಆ ಮಧ್ಯಾಹ್ನ ದಲ್ಲಿ ಹಸಿವು, ಬಾಯಾರಿಕ 
ಆಗಿತು. ಅರಣ್ಯದಲ್ಲಿ ತಿರುಗಿ ಸಮಿಧೆ, ದರ್ಭೆ, ಹೂ, ತುಲಸಿ ತೆಗೆದುಕೊಂಡು ಬಂದಿದ್ದ. 
ಈ ಮರವಣಿಗೆ ದಾಟಿ, ಮುಂದೆ ಹೋಗಲು ಅವನು ಒಂದೆಡೆ ಯಾರಿಗೂ ಕಾಣದಂತೆ 
ಅ ಯಭುವು ಅವನು ಇದ್ದಲ್ಲಿಗೆ ಬಂದ. ಅವನನ್ನು ಅಭಿವಾದಿಸಿ ಕೇಳಿದ- 

“ಬ್ರಾಹ್ಮಣನೆ, ಇಷ್ಟೆಲ್ಲ ಜನರು ಆ ದಂಡ ಯಾತ್ರೆಯ ವೈಭವ ನೋಡುತ್ತ ಲಿರುವಾಗ 

ನೀನೊಬ್ಬ ನೆ ಜನರಹಿತವಾದ ಮೂಲೆಯಲ್ಲಿ ಬಂದು ಏಕೆ ನಿಂತಿರುವೆ ೧ 

ನಿದಾಘ :- ರಾಜನು, ಈ ಸುಂದರವಾದ ಪಟ್ಟಣದಲ್ಲಿ ಸೇನಾ ಪರಿವಾರದೊಂದಿಗೆ 
ಪ್ರವೇಶಮಾಡುತ್ತಿದ್ದಾನೆ. ಆದುದರಿಂದ ಅಲ್ಲಿ ಜನರು ನೆರೆದಿದ್ದಾರೆ. ಅದಕ್ಕಾಗಿ ನಾನು 
ಇಲ್ಲಿಯೇ ನಿಂತಿದ್ದೆ ನೆ. 

ಯಭು:- ರಾಜನು ಯಾರು? ಉಳಿದ ಜನರು ಯಾರು ? ಇದನ್ನು ನನಗೆ ಹೇಳು. 
ಎಲ್ಲವೂ ನಿನಗೆ ಗೊತ್ತಿ ದೆ ಎಂದು ನಾನು ತಿಳಿದಿದ್ದು, ನಾನು ಕೇಳುತ್ತಿ ದ್ದೇನೆ. 

ನಿದಾಘ :- ಅದೋ, ಅಲ್ಲಿ, ಆ ಪರ್ವತದ ಶಿಖರದಂತೆ ಎತ್ತರವಾಗಿ ಮದೋ 
ನೃತ್ತವಾಗಿ ಕಾಣುವುದಿಲ್ಲವೆ ? ಅದೇ ಆನೆ. ಅದರ ಮೇಲೆ ಕುಳಿತಿರುವವನೇ ರಾಜ. ಅವನ 
ಸುತ್ತ ಲೂ ಇರುವವರೇ ಪ್ರಜೆಗಳು. 

ಯಭು:- ಆ ಆನೆ ಮತ್ತು ರಾಜ ಇವರಿಬ್ಬರೂ ನನಗೆ ಒಂದೇ ಆಗಿ ಕಾಣುತ್ತಾರೆ. 
ನೀನು ಬೇರೆ ಬೇರೆ ಎಂದು ಹೇಳುತ್ತಿ ರುವಿ. ಆದುದರಿಂದ ನನಗೆ ಬಿಡಿಸಿ ಹೇಳು. ಅನೆ 
ಯಾವದು ? ರಾಜ ಯಾರು 9 

ನಿದಾಘ :- ಕೆಳಗೆ ಇದ್ದದ್ದು ಆನೆ. ಮೇಲೆ ಕುಳಿತವ ರಾಜ. ಆ ರಾಜನಿಗೂ ಈ ಆನೆಗೂ 
ವಾಹ್ಯವಾಹಕ ಸಂಬಂಧ. ಆನೆಯು ವಾಹಕ (ಹೊರುವದು). ರಾಜನು ವಾಹ್ಯ 
(ಹೊರಲ್ಪ ಡುವವನು). ಇದನ್ನು ತಿಳಿಯದವರು ಯಾರು 9 

ಯಭು:- ನನಗೆ ತಿಳಿಯುವಂತೆ ಚೆನ್ನಾ ಗಿ ಹೇಳು. ಕೆಳಗೆ ಎಂದರೆ ಏನು? ಮೇಲೆ 
ಅಂದರೆ ಏನು ? ಯಭುವಿನ ಈ ಪ್ರ ಶ್ಲ ಕೇಳಿ ಮೊದಲೇ ಹಸಿವೆಯಿಂದ ಬಳಲುತ್ತಿರುವ 
ನಿದಾಫನಿಗೆ ಕೋಪ ಬಂದಿತು. ಅವನು. ಕೂಡಲೇ ಯು ಇದ್ದಲ್ಲಿಗೆ ಬಂದು ಅವನನ್ನು 
ಬಲವಂತದಿಂದ ಬಾಗಿಸಿ ಅವನ ಬೆನ್ನ ಮೇಲೆ ಕುಳಿತು ಹೇಳಿದನು. “ನಾನು ಈಗ ನಿನ್ನ ಮೇಲೆ 
ಕುಳಿತಿದ್ದೇನೆ ಆ ರಾಜನಂತೆ. ನೀನು. ಆ ಆನೆಯಂತೆ ನನ್ನ ಕೆಳಗೆ ಇರುವಿ. ನಾನು ಕುಳಿತದ್ದು 
ಮೇಲೆ. ನೀನು ಇದ್ದದ್ದು ಕೆಳಗೆ ಈಗಲಾದರೂ ತಿಳಿಯಿತೇ ಮೇಲೆ ಎಂದರೇನು ಕೆಳಗೆ ಅಂದರೇನು. 

ಯಭು:- ವಿಪ್ರೊ ೇತ್ರಮನೆ, ನೀನು ರಾಜನಂತೆ ನಾನು ಗಜದಂತೆ, ಇರುವದಾದರೆ 
ಅದನ್ನೇ ಹೇಳು ಕೇಳುತ್ತೆ ನೆ. ನೀನು ಅಂದರೆ ಯಾರು, ನಾನು ಅಂದರೆ ಯಾರು? ಅವನ 
ಈ ಕೊನೆಯ ಪ ಪ ರ್ರಶ್ನೆ ಕೇಳಿದ ಕೂಡಲೆ ತಿಳಿಯಿತು- ಆ ನಿದಾಘನಿಗೆ ಇವನು ನನ್ನ ಗುರು 
ಸಾಕ್ಟಾತಗ ಬು ಎರವು, ತಕ್ಷಣವೇ ಕೆಳಗೆ ಹಾರಿದ. ಅವನ ಚರಣಗಳನ್ನು ಗಟ್ಟ ಯಾಗಿ 


ನಾರದ ಮಹಾಪುರಾಣ 231 


ಹಿಡಿದು ನಮಸ್ಕರಿಸಿದ. "ಸ್ವಾಮಿ, ನೀವು ನನ್ನ ಗುರುಗಳಾದ ಸಾಕ್ಟಾತ್‌ ಯಭುಮುನಿಗಳೇ. 
ಇದರಲ್ಲಿ ಸಂದೇಹವಿಲ್ಲ. ತಮ್ಮ ಹೊರತು ಬೇರೆಯವರಿಗೆ ಇಂತಹ ಅದ್ವೈತ 
ಸಂಸ್ಕಾರವಲ್ಲ. ಶಿಷ್ಯನಾದ ನನ್ನ ಮೇಲಿನ ಪ್ರೀತಿಯಿಂದ ತಾವು ಇಲ್ಲಿಗೆ ಬಂದಿದ್ದೀರಿ. 

ಯಭು:- ನಿದಾಘನಿಗೆ, ನೀನು ಹಿಂದೆ ಮಾಡಿದ ಗುರುಸೇವೆಯಿಂದ ನಾನು 
ಪ್ರೀತನಾಗಿದ್ದೇನೆ. ನಿನ್ನ ಗುರುವಾದ ಈ ಯಭುವು ನಿನಗೆ ಉಪದೇಶ ಮಾಡಲು 
ಬಂದಿದ್ದೇನೆ. ಈಗ ನಿನಗೆ ಪರಮಾರ್ಥದ ಸಾರಭೂತವಾದ ಅದ್ವೈತ ತತ್ವವನ್ನು ಸಂಗ್ರಹಿಸಿ 
ಉಪದೇಶ ನೀಡಿದ್ದೇನೆ, ನೀಡುತ್ತಲಿದ್ದೇನೆ.'' ಎಂದು ಹೇಳಿ, ಖಭುವು ನಿದಾಘನಿಗೆ 
ನಿಜವಾದ ವಿದ್ಯೆಯನ್ನು ಉಪದೇಶಿಸಿದನು. ಅವನ ಬ್ರಹ್ಮೋಪದೇಶದಿಂದ ನಿದಾಘನು 
ಆ ಪರಬ್ರಹ್ಮನು ಅದ್ವಿತೀಯ ಎಂದು ತಿಳಿದು ಅದ್ವೈತ ಬೋಧವನ್ನು ಪಡೆದನು. 
ಸರ್ವಪ್ರಾಣಿಗಳಲ್ಲಿರುವ ಆ ಪರಮಾತ್ಮನು ಒಂದು ಎಂದು ತಿಳಿದು ಅವನನ್ನು ಆರಾಿಸಿ, 
ದಿವ್ಯವಾದ ಮೋಕ್ಷವನ್ನು ಪಡೆದನು. ಧರ್ಮಜ್ಞಾನಿಯಾದ ರಾಜನೇ ನೀನು ಕೂಡ 
ಸರ್ವಗತನಾದ ಆ ಪರಮಾತ್ಮನ ಸ್ವರೂಪ ತಿಳಿದು, ಸರ್ವರಲ್ಲಿ ಸಮದಷ್ಟಿ ಉಳ್ಳವನಾಗು. 
ಆಕಾಶವು ಬಿಳಿ, ನೀಲಿ, ಬಣ್ಣಭೇದ ಉಳ್ಳದ್ದಾಗಿ ಕಾಣುವಂತೆ ಭ್ರಾಂತರಿಗೆ ಪರಮಾತ್ಮನು 
ಒಬ್ಬನೇ ಆದರೂ ಬೇರೆ ಬೇರೆಯಾಗಿ ತೋರುವನು. ಜಗತ್ತಿನಲ್ಲಿರುವ ಎಲ್ಲ ವಸುಗಳು 
ಅವನ ಅಧೀನ. ಅವನನ್ನು ಬಿಟ್ಟು ಬೇರೆ ಉತ್ತಮ ವಸ್ತು ಮತ್ತೊಂದು ಇರುವದೇ ಇಲ್ಲ. 
ನಾನು ನೀನು ಮುಂತಾದ ಸಕಲ ವಸ್ತುಗಳಲ್ಲಿ ಪರಮಾತ್ಮನೊಬ್ಬನೇ ಇರುವನೆಂದು, ಭೇದ 
ಮೋಹವನ್ನು ಕಳೆದುಕೊಂಡವನು ತನ್ನ ಸ್ವರೂಪ ಪ್ರಕಾಶಹೊಂದುವನು. 

ಈ ರೀತಿಯಾಗಿ ಬ್ರಾಹ್ಮಣನು ಹೇಳಿದ್ದುಕೇಳಿ, ಆ ರಾಜನು ಪರಮಾರ್ಥ ದೃಷ್ಟಿ ಪಡೆದು 
ಭಗವದ್ರೂಪದಲ್ಲಿ ಭೇದವನ್ನು ಬಿಟ್ಟು ಜನ್ಮಾಂತರ ಪುಣ್ಯದಿಂದ ದಿವ್ಯಗತಿ ಹೊಂದಿ, ಅದೇ 
ಜನ್ಮದಲ್ಲಿ ಮೋಕ್ಷವನ್ನು ಹೊಂದಿದನು. 


ನಾರದ ಮಹಾಪುರಾಣದಲ್ಲಿ ನಲವತ್ತೊ ೦ಭತ್ತ ನೆಯ ಅಧ್ಯಾಯ ಮುಗಿದುದು 
ತಾತಾರೆ ಗಾನ 


ಸಾಮವೇದ, ಸಂಗೀತ ಮತ್ತು 


ಸ್ವರಸಾಧನ ಶಿಕ್ಪಾ ವಿವೇಚನೆ 


ನಾರದ :- ಪೂಜ್ಯರೇ, ನಾನು ಕೇಳಿದ ಪ್ರಶ್ನೆಗಳಿಗೆಲ್ಲ ಸರಿಯಾಗಿ ಉತ್ತರ 
ಕೊಟ್ಟಿದ್ದೀರಿ. ಹ ಭಗವತ್ವಥೆಯನ್ನು ಎಷ್ಟು ಕೇಳಿದರೂ ತೃಪ್ತಿಯಾಗುವದಿಲ್ಲ. ವೇದವ್ಯಾಸರ 
ಪುತ್ತನಾದ ಶುಕನು ಮಹತ್ತರವಾದ ಸಿದ್ಧಿಯನ್ನು ಪಡೆದ ಸುದ್ದಿಯನ್ನು ಕೇಳಿದ್ದೇನೆ. 
ದೊಡ್ಡವರ ಸೇವಾ ಶುಶ್ರೂಷೆಗಳಿಲ್ಲದೆ ಮತ್ತು ಜ್ಞಾನಿಗಳ ಅನುಗ್ರಹವಿಲ್ಲದೆ, 
ದಿವ್ಯಜ್ಞಾನವು ಉಂಟಾಗಲಾರದು. ಅಂತಹ ದಿವ್ಯಜ್ಞಾನವನ್ನು ಈ ವ್ಯಾಸಕುಮಾರನು 
ಪಡೆದದ್ದು ಹೇಗೆ? ಆ ಶುಕನ ಜನನ ಎಲ್ಲಿ ? ಹೇಗೆ? ಅವನು ಆಚರಿಸಿದ ಕರ್ಮಗಳ 
ರಹಸ್ಯವೇನು ಇದೆಲ್ಲವನ್ನು ನನಗೆ ಹೇಳಿರಿ. 

ಸನಂದನ :- ಈ ಶುಕಮುನಿಯ ಉತ್ಪತ್ತಿಯನ್ನು ಕೇಳಿದವನೂ ಕೂಡ ಬ್ರಹ್ಮಜ್ಞಾನಿ 
ಎನಿಸುವನು. ಆ ಶುಕಾಚಾರ್ಯನ ಹುಟ್ಟು ಹಾಗೂ ಚರಿತ್ರೆಗಳನ್ನು ನಿರೂಪಿಸುತ್ತೇನೆ ಕೇಳು. 


232 ನಾರದ ಮಹಾಪುರಾಣ 


ಶುಕಮುನಿಯು ತಂದೆ ವ್ಯಾಸರ ಅನುಗ್ರಹದಿಂದ ವೇದ ವೇದಾಂತಗಳನ್ನು ಅರಿತು 
ಪರಬ್ರಹ್ಮನನ್ನು ತಿಳಿದಿದ್ದಾರೆ. ಜ್ಞಾನಗಳಲ್ಲಿ ಅತ್ಯ ೦ತ ಶ್ರೇಷ್ಠವಾದ ಬ್ರಹ್ಮಜ್ಞಾ ನಿ ನವು 
ಅಂಗಸಹಿತವಾದ ವೇದಗಳನ್ನು. "ಸುರುಮುಖದಿಂದ ಅಧ್ಯಯನ ಮಾಡಿದಾಗಲೇ 
ಉಂಟಾಗುವದು. ಜ್ಞಾನ ಕೇವಲ ವೇದಾಧ್ಯ ಯನ ಕಂಠಪಾಠ ಘಡದ ಫಲವು 
ದೊರೆಯಲಾರದು. ವೇದಗಳ ನಿಜವಾದ ತತಾ ರ್ಥ ತಿಳಿಯಬೇಕಾದರೆ- ಆ ವೇದದ 
ಷಡಂಗಗಳನ್ನು ಸರಿಯಾಗಿ ಅಭ್ಯಾಸ ಸಮಾಡಿ, ಆ ಸುನ ವೇದಾರ್ಥನಿರ್ಣಯ 
ಮಾಡಿಕೊಳ್ಳ ಬೇಕು. ಶಿಕ್ಪಾ, ಕಲ್ಪ, ವ್ಯಾಕರಣ, ನಿರುಕ್ತ ಜ್ಯೋತಿಷ್ಯ, ಛಂದಶ್ಶಾಸ್ತ್ರ ಈ ಆರು 
ವೇದಾಂಗಗಳಿಂದ ಬಗ್ಗೆ ಆದ, ಯಜುರ್ವೇದ, ಸಾಮವೇದ ಹಾಗೂ ಅಥರ್ವಣವೇದಗಳನ್ನು 
ಸರಿಯಾಗಿ ತಿಳಿದುಕೊಳ್ಳ ಬೇಕು. ಈ ಆರು ವೇದಾಂಗ ಸಹಿತ ಈ ನಾಲ್ಕು ವೇದಗಳನ್ನು 
ಗುರುಗಳಿಂದ ಅಧ್ಯ ಸೆ ಮಾಡಿ ಪಂಡಿತನಾದವನು ಮಾತ್ರ ಸ ನಿತ ಎಂದರೆ 
ಪರಿಪೂರ್ಣ ವೇದವಿಜ್ಞಾ ನಿ ಎಂದು ಎಣಿಸಲ್ಪಡುವನು. ಬೇರೆ ಕೋಟಿ ಗ್ರಂಥಗಳನ್ನು 
ಓದಿದರೂ ಅವನು ಅನೂಚಾನ ಪಂಡಿತನಾಗಲಾರನು. 


ನಾರದ :- ವೇದ, ವೇಂದಾಗ ಪಾರಂಗತನಾದ ಸನಂದನ ಮುನಿಗಳೆ, ಆ ವೇದ, 
ವೇದಾಂಗಗಳ ಲಕ್ಷ ಣಗಳನ್ನು ಹೇಳಿರಿ. ತಾವು ಎರಡರಲ್ಲಿಯೂ ಪರಿಣತಪ್ರ ಜ್ಞರಾದ ಮನೀಷಿ 
ವರೇಣ್ಯ ರಾಗಿರುವಿರಿ, ನನಗೆ ಈ ಸಾಂಗವೇದದಸ್ವ ರೂಪ: ಹಾಗೂ ಲಕ್ಷ ಣಗಳನ್ನು ತಿಳಿಸಿರಿ. 


ಸನಂದನ :- ನಾರದ ನೀನು ಬಹಳ ದೊಡ್ಡಪ್ಪಶ್ನೆ ಮಾಡಿದೆ. ಅದೆಲ್ಲವನ್ನು 
ವಿವರವಾಗಿ ನನಗೆ ಹೇಳಲಿಕ್ಕಾ ಗದು. ಆ ವೇದ Re ಸಾರಭೂತವಾದ 
ಲಕ್ಷ ಣವನ್ನು ತಿಳಿಸುತ್ತೇನೆ ಹಾ ಪಃ ವೇದಾಂಗಗಳಲ್ಲಿ ಮೊದಲನೆಯದು ಶಿಕ್ಷಾ. 
ಶಿಕ್ಷಾ ದಲ್ಲಿ "ಸ್ವರವೇ ಪ ಪ್ರಧಾನ. ಸ್ವರಶಾಸ್ತ್ರ ವನ್ನು ಪರ್ಕಾಲೋಚಿಸಿದರೆ ಆರ್ಥಿಕ ಗಾಧಿಕ 
ಸಾಮಿಕ ತಹ ಈಸ ಸ್ವ ರಗಳನ್ನು ಪ ಥ್ರ ಯೋಗಿಸಬೇಕೆಂದು ಸಿದ್ಧಾಂತ ಮಾಡಿದ್ದಾ ರೆ. ವೇದದ 
ಯಕ್‌ಗಳಲ್ಲಿ ಬಕಾಂತರ ಸ್ಪರ ಗಾಥೆಗಳಲ್ಲಿ ಎರಡು. ಅಂತರದ (ದ್ವ ,೦ತರ) ಸ್ವರವು, 
ಸಾಮಗಾನದಲ್ಲಿ ತ್ರ ೦ತರ (ಮೂರು ಅಂತರ) ಸ್ವ ಸ್ನರ ಎಂಬುದಾಗಿ ಸ ಸ್ವರದ ವ್ಯವಧಾನಗಳನ್ನು 
ತಿಳಿಯಬೇಕು. ಯಗ್ಗೆ €ದ ಮಂತ್ರ ಗಳನ್ನು ಉಚ್ಚ ರಿಸುವವರು ಸರ ಶಾಸ್ತ್ರ ಚೆನ್ನಾಗಿ 
ತಿಳಿದಿರಬೇಕು. ಇಲ್ಲ ದಿದ್ದ ರೆ ಮಂತ್ರಗಳು ಅಪಸ್ವ ರ ವಾಗುವವು. 


ಮಂತ್ರೋ ಹೀನಃ ಸ್ವರತೋ ವರ್ಣತೋ ವಾ 

ಮಿಥ್ಯಾ ಪ್ರಯಕ್ಕೋನ ತಮರ್ಥಮಾಹ । 

ಸ ವಾಗೃ್ಗಜ್ರೋ ಯಜಮಾನಂ ಹಿನಸ್ತಿ 

ಯಥೇಂದ್ರಶತ್ರುಃ ಸ ಸೈರತೋತಪರಾಧಾತ್‌ 

ಮಂತ್ರವು ಸ ಸ್ವರ, ವರ್ಣಹೀನವಾಗಿಯೂ, ತಪ್ಪಾಗಿಯೂ ಪ ರ್ರಯೋಗಿಸಲ್ಪ ಟ್ರರೆ ಅದು 
ತನ್ನ ನೈಜವಾದ ಅರ್ಥವನ್ನು ಬೋಧಿಸಲಾರದು, ಆದೇ ವಜಾ pi, ಪರಿಣಮಿಸಿ 
ಯಜಮಾನನನ್ನು ನಾಶ ಮಾಡುವದು. ಹೇಗೆಂದರೆ "ಸ್ವಾ ಹೇಂದ್ರ ಶತ್ರು ರ್ವರ್ಧಸ್ವ '' ಎಂಬ 
ವಾಕ್ಕ ದಲ್ಲಿನ x ಇಂದ್ರಶತ್ರು ಎಂಬ ಪದವನ್ನು ತಪ್ಪ ಸ್ವ ರದಿಂದ ಹೇಳಿದ್ದಕ್ಕಾಗಿ 
ವ: ಪ್ರಿಭಿಪ್ರಾ ಯಕ್ಕೆ ವಿರುದ್ದ ವಾಗಿ ಇಂದ್ರನೇ ವೃತ್ರಾಸುರನಿಗೆ “ತ್ರ ವಾಗಿ ಫರೀಣಾಮಿಸಿ 
ವೃತಾ ್ರಸುರನು ಹಾಳಾದನು.. 


ನಾರದ ಮಹಾಪುರಾಣ 233 
*ಟಿಪ್ಪಣಿ: ""ಇಂದ್ರಜಿತು'' ಎಂಬ ಪದಕ್ಕೆ ತತ್ಪುರುಷ ಅಥವಾ ಬಹುವ್ರೀಹಿ 
ಎಂಬುದಾಗಿ ಎರಡು ಸಮಾಸಗಳನ್ನು ಎವಕ್ಷೆ ಮಾಡಬಹುದು. ತತ್ಪುರುಷ 
ಸಮಾಸವೆಂದಾದರೆ ಇಂದ್ರಸ್ಯ ಶತ್ರುಃ 5 "ಇಂದ್ರ ನಿಗೆ ಶತು ಎಂದು ಅರ್ಥವಾಗುತ್ತದೆ. 
ಒಂದು ವೇಳೆ ಬಹುವ್ರೀಹಿ ಸಸಗೂಪಿಂದುದರೆ ಇಂದ್ರಃ ಶತ್ರುಃ ಯಸ್ಕ ಸಃ - ಇಂದ್ರನೇ 
ಶತ್ರುವಾಗಿ ಉಳ್ಳ ವನು ಎಂದು ಅರ್ಥವಾಗುತ್ತದೆ. ವೇದವಾಕ್ಯ ದಲ್ಲಿ. ಸಮಾಸ ಪದದ 
ಸ್ವ ರವನ್ನು ನೋಡಿಕೊಂಡು ಇಂತಹ ಸಮಾಸವೆಂದು ನಿರ್ಧರಿಸಬೇಕಾಗುತ್ತ ದೆ. ಹೇಗೆಂದರೆ 
ಸಮಾಸದಲ್ಲಿ ಪೂರ್ವಪದವು ಉದಾತ್ತಸ ಸ್ವ ರವಿದ್ದ ರೆ ಬಹುವ್ರೀಹಿ ಸಮಾಸವೆಂತಲೂ, 
ಉತ ತ ರಪದವು ಉದಾತ್ತವಾದಲ್ಲಿ ತತ್ತು ರುಷ ಸಮಾಸವೆಂದೂ ಹೇಳುವ ವಿಧಾನವಿದೆ. 
ಇದು ಶಾಬ್ಬಿಕ ಎಧಾನವೆಂದು ತಿಳಿಯಲ್ಪಡುತ್ತದೆ. ಸದ್ಯ ಸ ಸ್ವಾ ಹೇಂದ್ರಶತು ್ರರ್ವರ್ಧಸ್ವ ಸ 
ಎಂಬ ವಾಕ್ಕ ದಲ್ಲಿನ ಇಂದ್ರಶತ್ರು ಎಂಬ ಸಮಾಸದ ಇಂದ: ಪದವನ್ನೂ ಉದಾತ್ತ ಯುಕ್ತ 
ವಾಗಿ ಹೇಳಿದುದರಿಂದ ಅದು ಬಹುವ್ರೀಹಿ ಸಮಾಸವಾಗಿ ಮೇಲ್ಕ ಂಡಂತೆ ವೃತಾಸುರನಿಗೆ 
ಇಂದ್ರನೇ ಶತ್ರು ಎಂದು ಅರ್ಥವಾಗಿ ಇಂದ್ರ ನಿಂದಲೇ ವೃತಾಸುರನು ಹಾಳಾದನು. ಇಂದ್ರ 
ಶಬ್ದ ವನ್ನು ಉದಾತ್ತ ಸ್ವರಾಂತವಾಗಿ ಹೇಳದೇ ಅನುದಾತ್ಮ ವಾಗಿ ಹೇಳಿ ಉತ್ತರ ಪದವನ್ನು 
ಉದಾತ್ತ ವಾಗಿ ಹೇಳಿದ್ದ ರೆ ತತ್ಪುರುಷ ಸಮಾಸವಾಗುತ್ತಿ ತ್ತು. ಆಗ ವಕ ಕ್ರಭಿಪ್ರಾ ಯಾನು 
ಸಾರವಾಗಿ ಅರ್ಥವಾಗುತ್ತಿ ತ್ತು. ಇಂತಹ ಅನರ್ಥಕ್ಕೆ ಅವಕಾಶವಾಗುತ್ತಿ ಲಿಲ್ಲ. 


ಸಾಮವೇದಕ್ಕೆ ಸಂಬಂಧಿಸಿದಂತೆ ಸ ಸ್ವರಗಳುಳ್ಳ ವ್ಯವಸ್ಥೆ ಯನ್ನು ಹೇಳುತ್ತೇನೆ ಕೇಳು. ಈ 
ಸಾಮವೇದವು ಅತ್ತ ತ ಸುಶ್ರಾ ವ್ಯವಾಗಿದೆ. ಗಾತ್ರ. ಪ್ರಮಾಣದಲ್ಲಿ. ಇದು ಸಣ್ಣ ದೆನಿಸಿದರೂ 
ಅರ್ಥ ದೃಷ್ಟಿ ಕವ ಮಹತ್ತ ನಪೇಜವಾಿದೆ. ಪ್ರ ಸಾಮವೇದ, ತಾನ, ರಾಗ, ಸ್ವರ, ಗ್ರಾಮ 
ಮೂರ್ಛನಾ ಮುಂತಾದ ಸ ಸ್ವ ರ ಪರಿಕರಗಳು. ಪವಿತ್ರವೂ ಶುದಿ ಿಕರವೂಪ ಪುಣ್ಯ ಕರವೂ ಬಿ 
ದ್ವಿಜರೆಲ್ಲರೂ ಅಧ್ಯ ಯನ" ಮಾಡುವ ಈ ಮೂರು ವೇದಗಳ ಸರ್ವಸ್ವರೂಪವನ್ನು, 
ಉಚ್ಚಾ ರದ ಕ್ರ ಮವನ್ನು, ಪ್ರಯೋಗ ಪದ್ದ ತಿಯನ್ನು ಹೇಳುವ ಶಾಸ್ತ್ರ ಕ ಶಿಕ್ಪಾ ಎನ್ನು ವರು. 
ಏಳುಸ್ವ ರ, ಮೂರು ಗ್ರಾ ಮ ಇಪ್ಪತ್ತೊ ದು. ಮೂರ್ಛನೆಗಳು' ನಲವತ್ತೊ ಬತ, 
ತಾನಗಳಿಂದ ಕೂಡಿವೆ. ಷಡ್ಜ, ಯಷಭ, ಗಾಂಧಾರ, ಮಧ್ಯಮ ಪಂಚಮ, ದ್ಳೆ ವತ, “ನಿಷಾದ 
ಇವು ಏಳು ಸ ಸ್ವರಗಳು (ಇದನ್ನೆ ೇ ಈಗಿನ ಸಂಗೀತದಲ್ಲಿ ಪ್ರ ಯೋಗ ಸೌಕರ್ಯಕ್ಕಾ ಗಿಇವುಗಳ 
ಮೊದಲಿನ ಆಕ್ಟ ರ ಮಾತ್ರ ಉಚ್ಚರಿಸಿಸರಿಗಮಪ ದನಿ ಎಂಬುದಾಗಿ ವ್ಯವಹರಿಸುತಾ ರೆ.) 


ಗಾಂಧಾರ ರಾಗಕ್ಕೆ ಅನುಗುಣವಾಗಿ ಷಡ್ಜ, ಭುವರ್ಲೋಕದಲ್ಲಿ ಮಧ್ಯಮ, ಸ್ವರ್ಗ 
ಲೋಕದಲ್ಲಿ ಬೀಜ ಎಂದು ಮೂರು ಗ್ರಾಮಸ್ಥಾ ನಗಳ ಅವಸ್ಥಾನ ನಿರ್ಧರಿಸಿದ್ದಾರೆ. 
ಸ್ವರಗಳ 'ರಾಗ ಪ್ರಕಾರಗಳ ಆಧಾರದಿಂದ ಗ್ರಾಮರಾಗಗಳನ್ನು ನಿರ್ಧರಿಸುತ್ತಾರೆ. 
ಮಧ್ಯಮಗ್ರಾ ಮದಲ್ಲಿ ಇಪ್ಪತ್ತು, ಷಡ್ಡಗ್ರಾಮದಲ್ಲಿ ಹದಿನಾಲ್ಕು ಗಾಂಧಾರ ಗ್ರಾಮದಲ್ಲಿ 
ಹದಿನೈದು, ಒಟ್ಟು ನಲವತ್ತೊ ಂಬತು, ತಾನಗಳುಂಟು. ಅಲ್ಲದೆ ನಂದೀ ಸುಮ ಚಿತ್ರಾ, 
ಚಿತ್ರ ವತೀ ಸುಖಾ, ಮತ್ತು ಬಲಾ ಎಂಬ ಏಳು ದೇವತೆಗಳ ಮೂರ್ಛನೆಗಳು 
(ಮೂರ್ಛನೆಗಳೆಂದರ - ಸ್ವರಗಳ ಆರೋಹಣ ಅವರೋಹಣಗಳು). ಆಸ್ಕಾಯನೀ 
ಎಶ್ವಭೃತಾ, ಚಂದಾ , ಹೈಮಾ, ಕಪರ್ದಿನೀ, ವೇತ್ರೀ ಬಾರ್ಹತೀ ಎಂಬ ಏಳು ಹಿತ ಗಳ 
ಮೂರ್ಛನೆಗಳು, "ಷಡ್ಜ ಲ್ಲಿ ಎತ್ತರ ಮಂದ್ರವು ಯಷಭದಲ್ಲಿ ಅಭಿರುದ್ದ ತೆಯು, 
ಗಾಂಧಾರದಲ್ಲಿ ಅಶ್ವಕ್ರಾಂತಾ,. ಮಧ್ಯಮದಲ್ಲಿ ಸೌವೀರವು, ಪಂಚಮ ಮತ್ತು ದೈತಗಳಲ್ಲಿ 


234 ನಾರದ ಮಹಾಪುರಾಣ 
ಉತ್ತರಾಯತಾ, ನಿಷಾದದಲ್ಲಿ ರಜನೀ ಎಂಬ ಏಳನ್ನು ಯಷಿಗಳ ಮೂರ್ಛನೆಗಳೆಂದು 
ತಿಳಿಯಬೇಕು. ಗಂಧರ್ವರು ದೇವತೆಗಳ ಸ ಸಪ್ತ ಮೂರ್ಛನೆಗಳನ್ನೂ, ಯಕ್ಷ ರು ಪಿತೃ ಗಳ 
ಸಪ್ತಮೂರ್ಛನೆಗಳನ್ನೂ, ಮನುಷ್ಯರು ಯಷಿಗಳ ಸಪ ಸ ಮೂರ್ಛನೆಗಳನ್ನೂ 
ಅನುಸರಿಸುತ್ತಾ ರೆ. ಷಡ ವು ದೇವತೆಗಳನ್ನೂ, ವ ಷಭವು ಯಷಿಗಳನ್ನು ಗಾಂಧಾರವು 
ಪಿತೃಗಳನ್ನು, ಮಧ್ಯಮ ಸ ಸ್ಪರವು ಗಂಧರ್ವರನ್ನು, ಭವಸ ಸ್ವರವು ದೇವತೆ, ಪಿತೃ ಮತ್ತು 
ತೆ ಇವರನ್ನು, ರಸ ಸ ಸರವು ಯಕ್ಷ ರನ್ನು ಧ್ಯ ವತವು ಪ್ರಾ 'ೆಗಳನ್ನೂ ಹ್‌ ಪಡಿಸಿ 
ಅವುಗಳಿಗೆ ಪ್ರಿ ಯವಾಗಿದ್ದು, ಪೆ ಕ್ರೀರಕವೂ ಆಗ 


ಗಾನದ ಗುಣವೃತ್ತಿಯು ಹತ್ತು ವಿಧವಾಗಿದೆ :- 


ರಕ್ತಂ ಪೂರ್ಣಮಲಂಕೃತಂ ಪ್ರಸನ್ನ ವ್ಯಕ್ತಂ ಎಕ್ರುಷ್ಟಂ 
ಶ್ಲ ಕ ಇಂ ಸಮಂ ಸುಕುಮಾರಂ ಮಧುರಮಿತಿ ಗುಣಾಃ ॥ 
ತತ್ರ ರಕ್ತ ೦ ನಾಮ ವೇಣುವೀಣಾಸ್ವ ರಾಣಾಮೇಕೀ 
ಭಾವೋರಕ್ತಮಿತ್ಯು ಚ್ಕ ತೇ ॥ 
ಪೂರ್ಣಂ ನಾಮ ಸ ೈರಶು ು)ತಿರ್ಪೂಣಾಚ್ಛೆ ೦ದಃ ಪಾದಾಕ್ಚ ಡರ” 
ಯೋಗಾತೂ ರ್ಣಮಿತ್ಕು ಚೈ ತೇ ॥ 
ಅಲಂಕೃ ತಂ ನಾಮರಸಿ ಶಿರಸಿ ಕಂಠಯುಕ್ತ ಉಮಿತ್ಕ ಲಂಕೃ ಹ 1 
ಪ್ರ ಸನ್ನ © ನಾಮಾಪಗತಗದ್ದ ದಂ ನಿರ್ವಿಶಂಕಂ ಪ್ರ ಸನ್ನ ಮಿತ್ತು ಚೃತೇ || 
ವ್ಯಕ್ತ ನಾಮ ಪದ - ಪದಾರ್ಥ - ಪ್ರ ಕೃ ತ್ರಿ ಎದರು ಹೋ: 
ಕೃತದ್ಧಿತ - ಸಮಾಸ - ಧಾತು - ನಿಪಾತೋಷ ಸರ್ಗ - ಸ್ವರ - ಲಿಂಗ - ವೃತ್ತಿ - 
ಎಭಕ್ಷ್ಯ ರ್ಥ 
ವಚನಾನಾಂ ಸಮ್ಯ ಗುಪಪಾದನಂ ವ್ಯಕ್ತ ಮಿತ್ಯು ಚತೇ ॥ 
ವಿಕ್ರುಷ್ಟಂ ನಾಮೋಚ್ಚೆ ರುಚ್ಚಾ ರಿತಂ "ವೈ ಕ್ರ ಎ ರಂ 
ವಿಕ್ರುಷ ಷ್ಟ ಮಿತ್ಯು ಚ್ಯತೇ Il 
ಶ್ರಕ್ಷ್ನಂ ನಾಮಾದ್ರುತಮವಿಲಿಂಬಿತಮುಚ್ಛ ತ ನೀಚಪ್ಪು 
ತಸಮಾಹಾರ ಹೇಲತಾ ಲೋಪನಯಾದಿಭಿರುಪಪಾದನಾಭಿಃ 
ಶ್ಲ ಕ್ಟ ಎಮಿತ್ಯು ಚ್ಕ ತೇ 
ಸಮಂನಾಮ ಆವಾಪ-ನಿರ್ವಾಪ-ಪ್ರದೇಶ- ಪ್ರತ್ಕಂತರ-ಸ್ಥಾ ಮ ನಾನಾಂ 
ಸಮಾಸಃ ಸಮಮಿತ್ಕುಚ್ಛತೇ || 
ಸುಕುಮಾರಂ ನಾಮ ಮ್ರ ದುಪದವರ್ಣಸ್ವ ರಕುಹರಣಯುಕ್ತಂ 
ಸುಕುಮಾರಮಿತ್ಯುಚ್ಛತೇ || 
ಮಧುರಂ ನಾಮ ಸ್ವಭಾವೋಪನೀತ ಲಲಿತ ಪದಾಕ್ಚ ಡಡ 
ಸಮೃದ್ಧಂ ಮಧುರಮಿತ್ಯುಚ್ಕತೇ || 
ಏವಮೇತೈರ್ದಶಭಿಃ ಗುಣ್ಳೆರ್ಯುಕ್ತಂ ಗಾನಂ ಭವತಿ ॥ 


ನಾರದ ಮಹಾಪುರಾಣ 2358 
ರಕ್ತ, ಪೂರ್ಣ, ಅಲಂಕೃತ, ಪ್ರಸನ್ನ, ವ್ಯಕ್ತ, ಎಕ್ರುಷ್ಠ, ಶ್ಲಕ, ಸಮ, ಸುಕುಮಾರ 


ಮತ್ತು ಮಧುರ ಎಂದು ಹತ್ತು ವಧ. ಅದರಲ್ಲಿ ವೇಣು, ವೀಣೆ. ಪುರುಷರ ಸ ಸ್ವರಗಳನ್ನು 
ಒಟ್ಟ “ಗೂಡಿಸುವದರಿಂದ ಹುಟ್ಟು ವದಕ್ಕೆ ರಕ್ತ ವೆಂದು ತಿಳಿಯಲಾಗುತ್ತದೆ. ಸ್ವರ, ಶ್ರುತಿಗಳ 
ಯುಕ ಕ ಸಂಯೋಜನೆಯಿಂದ ಛಂದಸಿನ "ಪಾದಾಕ್ಚ ರಗಳು ಅರ್ಥಪೂರ್ಣ ವಾದರೆ 
ಪೂರ್ಣವಾಗುತ್ತವೆ. ಮಧ್ಯಮ ಸ್ಥಾಯಿಯಲ್ಲಿ ಇದ್ದ. ಧ್ವನಿಯನ್ನು ಮಂದರ ಸ್ಥಾಯಿಗೆ 
ತರುವದೇ ಅಲಂಕೃತ, ಗದ್ದದ ಮತ್ತು ಸಂಶಯಮುಕ್ತ ಸ್ವರವು ಪ್ರಸನ್ನ, ಪದ, ಪದಾರ್ಥ, 

ಪ್ರಕೃತಿ, ವಿಕಾರ, ಆಗಮ, "ಕೃತ್‌, ತದ್ದಿತ, ಸಮಾಸ, ಧಾತು ನಿಪಾತ. ಉಪಸರ್ಗ, ಸ್ವರ 
Fa ವೃತ್ತಿ, ವಾರ್ತಿಕ, ಎಭಕ್ತ್ಯ ರ್ಥ ಮತ್ತು ವಚನಗಳನ್ನು ಉಪಪಾದಿಸುವದು 
'ವ್ಯಕ್ತ' ವೆನಿಸುತ್ತದೆ. ಧ್ವನಿಯು ಗಟ್ಟಿಯಾಗಿ ಹೊಮ್ಮಿದಾಗ, "ವಿಕ್ರುಷ ಎನ್ನುತ್ತಾರೆ. 
ಅಗರ ಟ್ರ ಅತಿ ಸಾವಕಾಶವೂ ಅಲ್ಲದ ಸಮವಾಗಿಕುವ "ಸ್ವರಕ್ಕೆ 
ಕಾಲತ್ರ ಯಕ್ಕನುಗುಣವಾದ ನಿರ್ದಿಷ್ಟ ನಿರ್ದೇಶನವಿರುತ ದೆ. ಧ್ವನಿಯನ್ನು ಸ್ಪಲ್ಪ ಕಡಿಮೆ 
ಮಾಡಿ ನಿಲ್ಲಿಸುವ ಪದ್ದತಿಗೆ " ಸಮ'ವೆಂದು ಹೆಸರು. ಸ್ಪುಟವಲ್ಲದ, ಪದ ವರ್ಣ ಸ್ವರಗಳನ್ನು 
ಗಂಟಲಿನಲ್ಲಿ ಜುಲುಮೆಯಿಂದ ಹೊರಡಿಸುವ ರೀತಿಗೆ "ಸುಕುಮಾರ' ಎದು ಹೆಸರು. 
ಸ್ವಾಭಾವಿಕವಾಗಿ ನಗುಮುಖದಿಂದ ಹೊರಟ ಸುಶ್ರಾವ್ಯ ಲಾಪನೆಯು 
ಮಧುರಗಾನವೆಂದೆನಿಸುವದು. ಹೀಗೆ ಹತ್ತು ಗುಣ ಗಳಿಂದ ಆಂ ಇಂಪಾದ 
ಗಾಯನವೆನಿಸುವದು. ಗಾನದೋಷಾದಿಗಳು ಹದಿನಾಲ್ಕು ಇದ್ದು-ಶಂಕಿತ, ಭೀತ, ಉದ್ಭೃಷ್ಟ, 
ಅವ್ಯಕ್ತ, ಅನುನಾಸಿಕ, ಕಾಕಸ್ವರ, ಮೂರ್ಧಗತ, ಸ್ಥಾನ ವಿವರ್ಜಿತ, ಎರಸ, ವಿಕ "ಸ್ವರ, 
ವಶ್ಲಿಷ್ಟ, ವಿಷಮಾಹತ, ವ್ಯಾಕುಲ, ತಾಳಹೀನ ಈ ರೀತಿಯಾಗಿವೆ. ಆಚಾರ್ಯರು 
ಸಾಮಗಾನವನ್ನು, ಪಂಡಿತರು ಪದಚ್ಛೇದಗಾಯನವನ್ನು, ಹೆಂಗಸರು ಮಧುರ 
ಗಾಯನವನ್ನು ಜನಸಾಮಾನ್ಯ ರು ವಿಕ್ರುಷ ಷ್ಟ ಗಾಯನವನ್ನು ಅಪೇಕ್ಷಿ ಸುವರು. 


ಮಧ್ಯ ಮಗ್ರಾಮದಲ್ಲಿ ಯಷಭಾನಂತರ ಷಡ್ಜದಿಂದ ದೈವತಹಿತ ಪಂಚಮ ನಿಷಾದ 
ಸಹಿತವಿದ್ದರೆ ಅದಕ್ಕೆ ಷಜ್ಜವೆಂದು ತಿಳಿಯುತ್ತಾ ರೆ ಅದರಂತೆ ಮಧ್ಯಮರಾಗದಲ್ಲಿ 
ಪಂಚಮಸ್ಥಾನ ಬಿಟ್ಟು ಗಾಂಧಾರ, ಯಷಭ, ನಿಷಾದ, ಪಂಚಮಗಳನ್ನು ಸಾಮೂಹಿಕವಾಗಿ 
ಪಂಚಮಸ್ವ ರವೆಂದು 'ಶಿಳಿಯುತ್ತ 93 ಮಧ್ಯಮರಾಗವು ಆರಂಭಿಸಿದಾಗ ಪ ರಶಚುರವಾಗಿಯೂ, 
ನಿಷಾದದ “ಪುನರು& ಯಾಗಿ, ಡೈವತ್ವದ ಸಕ್ಕ ದುಕ್ತಿಯೂ ಇರುವದು. ಇದಕ್ಕೆ ಮಧ್ಯಮ 
ಗ್ರಾಮವೆನ್ನು ವರು. ಷಜ್ಜ ವನ್ನು ಲಘುವಾಗಿ ನಿಷಾದವನ್ನು ಅಧಿಕಾಧಿಕವಾಗಿ dE 
ಲಾಪನೆ ಮಾಡಬಹುದು. ದೈವತವನ್ನು ಕಂಪ ನಗೊಳಿಸುತ್ತ ಷಡ್ಡಕ್ಕೆ ಏರಿಸಬಹುದು. 


ಪ್ರಾಜ್ಞ ರು "ಗಂ ಎಂಬುದನ್ನು ಗಾನವೆಂದು eid "ಧ' ಎಂಬ ಅಕ್ಷ ರಕ್ಕೆ 
ವೈಣಿಕನಿಗೆ ವೀಣೆಯನ್ನು ಬಾರಿಸುವ ಸಾಂಕೇತಿಕವು "ವ' ಎಂಬ ಅಕ ಕ್ಸರವು ನುಡಿಸಲು. 
ಸೂಚಿಸುತ್ತ ದೆ. ಇದರಿಂದಲೇ ಗಂಧರ್ವಪದ ಉತ್ಪತ್ತಿ ಯಾಗಿದೆ. ಸಾಮಗಾನ 
ಮಾಡುವವರು ಪ ರ್ರಥಮಸ್ವ ರ ಕೊಳಲಿನ(ವೇಣು) ಮಧ್ಯಮ ಸ ಸ್ವ 'ರವೆಂದೂ ದ್ವಿತೀಯ ಸ ಸ್ವರ 
ಗಾಂಧಾರ, ತೃತೀಯ ಸ್ವರ ಯಷಭವೂ, ನಾಲ್ಕನೆಯದು ಷಡ್ಡ, ಐದನೆಯದು ದೈವತ, 
ಆರನೆಯದು" ನಿಷಾದ, 'ಎಳನೆಯದು ಪಂಚಮವೆಂದೂ ತಿಳಿಯುತ್ತಾರೆ. ಈಗ ಆಯಾ 
ಪ್ರಾಣಿಗಳ ಧ್ವ ನಿಯಲ್ಲಿ ಅಡಗಿದ ಸ ಸ್ವ ರನಾದ, ಅವುಗಳ ಹೆಸರುಗಳನ್ನು ಹೇಳುತ್ತೆ ನೆ ಕೇಳಿರಿ, 
ನವಿಲು ಕೂಗಿದಾಗ ಷಡ್ಡವನ್ನೂ, "ಗೋವುಗಳು ಅಂಬಾ ಎಂದಾಗ ಯಷ ಷಭವನ್ನೂ, ಮೇಕೆ 


236 ನಾರದ ಮಹಾಪುರಾಣ 


ಕುರಿಗಳು ಗಾಂಧಾರವನ್ನೂ, ಕ್ರೌಂಚ ಪಕ್ಷಿಯು ಕೂಗಿದಾಗ, ಮಧ್ಯಮ ಸ್ವ ರದ 
ಇಂಚರದಿಂದ ಜಗತ್ತಿನಲ್ಲಿ ಸಂದೇಶ "ಸಾರುತ್ತ ಡೆ. ಕುದುರೆ ಕೆನೆದಾಗ ದೈ ವತವನ್ನು, ಆನೆಯು 
ನಿಷಾದ ಸ [ರವನ್ನೂ "ಹೊರಡಿಸುತ್ತ ವೆ-ಸಾ ) ಭಾವಿಕವಾಗಿ. 


ಮನುಷ್ಯರ ಪ್ರತಿಯೊಂದು ಅವಯವವು ಹೊರಡಿಸುವ ತನ್ನದೇ ಆದ ಸ್ವರಗಳ 
ರೀತಿಯನ್ನೂ ಹೀಗೆ "ಹೇಳಿದ್ದಾ ರೆ. ಕಂಠದಿಂದ ಷಡ್ಜ, ಕುತ್ತಿ ಗೆಯಿಂದ ಯಷಭ, ಮೂಗಿನಿಂದ 
ಗಾಂಧಾರ. ಎದೆಯಿಂದ ಮಧ್ಯಮ ಸ ಸ್ವ ರ ಹೊರಡುತ್ತ ದೆ. "ಎದೆ, ತಲೆ, ಕಂಠಗಳಿಂದ ಪಂಚಮ 
ಸ್ವರವು ಜನಿಸುತ್ತದೆ. ನಾಸಿಕ, 'ಕಂಠ, ಜ್‌ ದವಡೆ 'ಮತ್ತು ಹಲ್ಲು ನಾಲಿಗೆಗಳಿಂದ ಜನಿಸುವ 
ಆಡು ಅವಯವಗಳ ಸಾಮೂಹಿಕ ಕ್ರಿಯೆಯಿಂದ ಹುಟ್ಟುವ ಕಾರಣ ಸ ಸ್ವ ರಕ್ಕೆ ಷಡ್ಜ ವೆಂದು 
ಹೆಸರಿಸಿದ್ದಾರೆ. ಸ್ವರ ಹೊರಹೊಮ್ಮು ವಾಗ ಪಾಯುಎನ ಚಲಕಪಲಕವಿಂತ ಸ್ವರಗಳು : 
ಹುಟ್ಟುವ "ಬಗೆಯನ್ನು ವಿವರಿಸುತ್ತೆ ಣೆ ಕೇಳಿರಿ. ವಾಯುವು ಹೊಕ್ಕಳಿನಲ್ಲಿ ಹುಟ್ಟಿ ಕಂಠ 
ಕುತ್ತಿ ಗೆಗಳಲ್ಲಿ ಸಂಚರಿಸುತ್ತ ದೆ. ಆದು ಎತ್ತಿನ ಸ್ವರ ಹೋಟುಪದರಿಸದ 'ಅದಕ್ಕೆ 'ಯಷಭ 
ಎನ್ನುತ್ತಾ ರೆ. ಅದರಂತೆ "ನಾಭಿಯಲ್ಲಿ ಜನಿಸಿದ ಸ್ವರವು ಮೂಗಿನ ಹೊರಳೆಗಳಲ್ಲಿ 
ಸಂಚರಿಸುವದರಿಂದ ಗಾಂಧಾರರಾಗವನ್ನೂ ಹುಟ್ಟಿ ಸುತ್ತದೆ. ನಾಭಿಯಿಂದ ಉತ್ಪನ್ನವಾಗಿ 
ಹೊರಟು ಎದೆಯ ಮಧ್ಯ ದಲ್ಲಿ ದೊಡ್ಡ ನಾದ ಮಾಡುವದರಿಂದ ಸ ಸ್ವರವು ಮಧ್ಯಮ “ಭಾವ 
ಹೊಂದುತ್ತದೆ. ಫಾ ತೆ ವಾಯುವು ಎದೆ, ಕಂಠ, ತಲೆಗಳಲ್ಲಿ ಸಂಚರಿಸಿ 
ಪಂಚಮಸ್ವ ; ರವನ್ನು ಹುಟ್ಟಿ ಸುತ್ತ ದೆ. 


ಹಿಂದೆ ಜೀವಾಧಿದೇವತೆಗಳಿಗೆ ಗಾನಗಳು ಪ್ರಿಯವಾಗಿದ್ದವು. ಷಡ್ಜಸ್ವರವನ್ನು 
ಅಗ್ನಿಯೂ, ಯಷಭವನ್ನು ಬ ಹ್ಮನೂ ಹಾಡಿರುವರು. ಸೋಮನಿಂದ ಗಾಂಧಾರ, ಮಧ್ಯಮ 
ಶ್ರೀ ವಿಷ್ಣು ವಿನಿಂದಲೂ, ps ನಾರದರಿಂದಲೂ, ಹಾಡಲ್ಪಟ್ಟಿವೆ. ಅಲ್ಲದೆ 
ಷೊದಲನೆಯ ಸ್ವರಕ್ಕೆ ಬ್ರಹ್ಮ ಹ್ಮನು ಅಭಿಮಾನಿದೇವತೆಯಾದರೆ ಯಷಭಕ್ಕೆ ಅಗ್ನಿಯೂ, 
ಗಾಂಧಾರಕ್ಕೆ ಕಾಮಧೇನುವು, ಅಭಿಮಾನಿದೇವತೆಗಳೆನಿಸಿದ್ದಾರೆ. ಪಂಚಮ ಸ್ವರಕ್ಕೆ ಚೆಂದ ಮು 
ಅಧಿದೇವನಾಗಿದ್ದಾನೆ. ಚಂದ್ರನ ವೃದ್ಧಿ, ಕ್ಷಯಗಳನ್ನು ಪಂಚಮ ಸ ಸ ತೀಲಉವದು 
(ಅಂದರೆ ಏರು, ಇಳುವನ್ನು ಹೊಂದುತ ದೆ) ಅದರಂತೆ ದೈವತ, ನಿಷಾದರಾಗಗಳಿಗೆ 
ಭರ ಅಧಿದೇವನಾಗಿದ್ದಾ ನೆ. 
ಸಾಧಕನು ಆಯಾಗಾನ ಮಾಡುವಾಗ ಅನುಸರಿಸತಕ್ಕ ಭಾವ, ಭಂಗಿಗಳನ್ನು 
ಸೊ ನೆ, ಕೇಳು. ಸಂಗೀತಕಲಿಯುವ ವಿದ್ಯಾ ರ್ಥಿಯು ಏಕಾಗ್ರ ಚಿತ್ತನಾಗಿ, ನಿರ್ಮಲ 
3 ಮನಸ್ಸಿನಿಂದ ಗುರುಗಳು ಹೇಳುವ ಸ್ವರ, ಸ್ಪರವಿಸ್ತಾ ರಗಳನ್ನು 'ಮನನದಿಂದ ಕರಗತ 
ಮಾಡಿಕೊಳ್ಳ ಬೇಕು. ಸಾಮಗಾನ ವಡ ಮೊದಲು, ಮೊಣಕಾಲುಗಳ ಮೇಲೆ 
ಹಸ್ತ ವನ್ನಿಟ್ಟುಕೊಂಡು, ಸ್ವರವ್ಯ ೦ಜನಾದಿಗಳನ್ನು ಉಚ್ಚ ರಿಸುತ್ತ, ಹೆಬ್ಬೆ ರಳುಗಳನ್ನು ಇತರ 
ಬೆರಳುಗಳಲ್ಲಿ ಸಿಲುಕಿಸಿಕೊಳ್ಳ ಬೇಕು. ಗಾಯನದಾರಂಭಕ್ಕೆ ಪ ಪ್ರಣವ "ಮಂತ್ರ, ಅನಂತರ 
ವ್ಯಾಹೃತಿ ಹೇಳಿ, ನಂತರ ಗಾಯತ್ರಿ ಹೇಳಬೇಕು. ತದನಂತರ ಇ ಫಾಟ್‌ 
ಸಂಗೀತಸಾಧಕನಿಗೆ ಬರಿ ಸ್ವರ, ವ್ಯಂಜನಗಳ ಜ್ಞಾನವಷ್ಟೇ ಸಾ ಸಾಲದು, ಮಾತ್ರೆ (ಅಂದರೆ 
ಕಣ್ಣುರೆಪ್ಪೆ ಒಂದು ಸಲ ಮುಚ್ಚು ವಷ್ಟು ಕಾಲಾವಧಿ) ಹಾಗೂ ಸ್ವರಗಳ ಮಾಹಿತಿಯನ್ನು 
ಶ್ರಮವಹಿಸಿ ತಿಳಿಯುವದುವಶ್ಶ. ಸವೃಹಸ್ತದ ಚೆರಳುಗಳಿಂದ. ಏಕಮಾತ್ರೆ ಅಥವಾ 
ದ್ವಿಮಾತ್ರೆ ಗಳನ್ನು RE. 


ನಾರದ ಮಹಾಪುರಾಣ ೧37 


ಗಾಯನದ ಕಾಲದಲ್ಲಿ ಸಾಧಕನು ಏಕಾಗ್ರ ಚಿತ್ತ ದಿಂದದ್ದು, ಮೈ ಕೈ ಗಳನ್ನು 

ಅಲ್ಲಾ ಡಿಸಬಾರದು, ತೊಡೆ, ಕಾಲುಗಳನ್ನು ಸುಖಾಸನದಲ್ಲಿ ಇಟ್ಟು ಕೊಂಡು, ತೊಡೆಗಳ 
ಮೇಲೆ ಕೈಗಳನ್ನು ಇಟ್ಟು ಕೊಳ್ಳ ಬೇಕು. ಅವುಗಳಲ್ಲಿ ಬಲಗೈ ಯನ್ನು “ಆಕಳಕಿವಿಯಂತೆಯೂ 
ಎಡಗೈ ಯನ್ನೂ ವಿಸಾ ಗಯಾ ಇಟ್ಟು ಕೊಳ್ಳ ಬೇಕು. ಸ್ವ ರ ಆಲಾಪ ಗೈ ಯುವಾಗ, ಸ್ವ ರಾದಿ 
ವೃತ್ತಿ ಚೆ ಬೇರೆ “ಬೇರೆ ಸ್ವ ರಗಳನ್ನು ಸಲಬಂಧಿಸಿದಾಗ ಸೂಕ್ಷ್ಮ ತವಾಗಿ ಏಕರೂಪ 
ವಾಗಿರಬೇಕು. ಅಂದರೆ "ವೃತ್ತಿ ಬೀದ ಮಾಡಕೂಡದು. ಸ್ವರಗಳನ್ನು ಪುನರಾವೃತ್ತಿ ಗೈದರೂ 
ಸಮಸ್ಸೆ ರವಿರಬೇಕು. ಸಾಧಕನು ಚಟಕ. 5 ಮುಡಿಯುವಾಗ 'ಅಂಗಚೇಷ್ಟೆ, 
ಇಂದ್ರಿ “ಯಗಳ ಸ ಸ ೈಚ್ಛಂದ ವೃ ವೃತ್ತಿಗಳನ್ನು ತ್ಯಜಿ ಪ್ರಶಾಂತ ಮನಸ್ಸುಳ್ಳವ ನಾಗಿರಬೇಕು. ಸ್ವ "ರ 
ಆಲಾಪ ಮಾಡುವಾಗ, ಗಟ್ಟಿ ಯಾಗಿ ಧ್ಯ ನ ಮಾಡುವದಾಗಲಿ, ಅಥವಾ ಶೀಘ್ರವಾಗಿ 
ಹೇಳುವದಾಗಲಿ, ದೇಹ ಅಲ್ಲಾ ಸುವದಾಗಲಿ ಮಾಡಕೂಡದು. ಸ್ವ ರಗತವಾದ ಶ್ರು ತಿಯನ್ನು 

ಪ್ರಯಾಸವಿಲ್ಲ ದೆ ನಿರ್ಣಯಿಸಲು ಬರುವಂತಿರಬೇಕು. ೫! ಸ್ವ ರವು ಇನ್ನೊ ದನ್ನು | 
ಸಂಧಿಸುವಾಗ "ನಡುವೆ ಎಚ್ಛೆ ದನಕ್ಕೆ ಅವಕಾಶವಿರದಂತೆ ಅವನು ಸ ರೋಚ್ಚಾ ರ ಮಾಡಬೇಕು. 
ಸಾಧಕನು ಅಭ್ಯಾಸ ಮಾಡುವಾಗ ದ್ರು ತವೃತ್ತಿ ಹಾಗೂ ಪ್ರಯೋಗ ಕಾಲದಲ್ಲಿ ಮಧ್ಯಮವೃ 
ಹಾಡಬೇಕು. ಶಿಷ್ಕರಿಗೆ ಉಪದೇಶ ಫೂರ್ವಕವಾಗಿ ಸಾಗೀತೆ ಕಲಿಸುವಾಗ ತಾನು ಕರ 
ವೃತ್ತಿ ಯನ್ನು ಆಶ್ರ ಯಿಸಬೇಕಾಗುತ್ತ ದೆ. ಈ ರೀತಿಯಾಗಿ ಸಾಮಗಾನದಲ್ಲಿ ಶ್ರ ಮದಿಂದ ಸಿದ್ದಿ 
ಪಡೆದ ಸಂಗೀತಾಚಾರ್ಯರಿಂದ ಶಾಸ್ತ್ರೊ ಕವಾಗಿ ಸಾಮಗಾನ ಕಲಿತ ದ್ವಿಜನೇ ಶಷ್ಕರಿಗೆ 
ಸಾಮಗಾನವನ್ನು ಸ್ವ ಸ್ನಹಸ್ತ ದಿಂದ ಅಧ್ಯ ಯನ ಮಾಡಿಸಬೇಕು. 


ತಟೀತಮರರಿ ದೇವ, ಗಂಧರ್ವ ಯಕ್ಷ ರಾದಿಯಾಗಿ ಮೋಹಿತರಾಗುವರೆಂದ ಮೇಲೆ 
ಇಗ ಸಹಜವಾಗಿ ಮುಗ್ಗರಾಗುತ್ತಾ ರೆ. ಅದರಂತೆ ಕು ಷ್ಟಸ್ತ ರಕ್ಕಾಗಿ ದೇವತೆಗಳೂ. 
ಪ್ರಥಮ ಸ್ವ ರದಿಂದ ಮನುಷ್ಯರೂ, ದ್ವಿತೀಯ ಸ್ವ ರದಿಂದ ವರ್ಗವೂ ತೃತೀಯ 
ಸ್ಥರವಾದ *(ಗಂಧರ್ವ) ಕರಾಡ ಗಂಧರ್ವರೂ ಮತ್ತು ಅಪ್ಪ ರಸ್ತ್ರಿ "ಯರೂ 
ಸಂತೋಷಿಸುವರು. ಪಿತೃಪರಿವಾರ ಹಾಗೂ ಪಕ್ಷಿ ಸಂಕುಲಗಳು. ಚತುರ್ಥಸ್ವ ನ'ರದಿಂದ 
ಪ್ರೀತರಾದರೆ ಮಂದ್ರ ಸ್ವ ಕೇಳಿದಾಗ ಅಸುರರು, ಹಿಶಾಚಾದಿ ರಾಕ್ಷ ಸರು 
| ಹರ್ಷಗೊಳ್ಳುತ್ತಾ ರೆ. ಡ್ಯ ರೀತಿಯಾಗಿ ಸಾಮಗಾನದಿಂದ ಸಕಲ ಪ್ರಾಣಿಗಳೂ 
ಸಂತೋಷಿಸಲ್ಪಡುತ್ತದೆ. ಪ್ರತಿಯೊಂದು ರಾಗದಲ್ಲಿ ಶ್ರುತಿಯು ಪ್ರಧಾನವೆನಿಸಿದೆ. ಅಲ್ಲದೆ 
ಆಯಾರಾಗಗಳಿಗೆ ಮುಕ್ತ ಸ ಶ್ರುತಿ ನೀಡಿದರೆ - ರಾಗಶ್ರೀಯು ರಂಜನೀಯವಾಗಿಯೂ 
ಆತ್ಮಾ ನಂದಕಾರಕವಾಗಿಯೂ ಆಗುತ್ತದೆ. ಮಂದ್ರ, ದ್ವಿತೀಯ, ಚತುರ್ಥ, ಅತಿಸಾರ, ಮತ್ತು 
ತೃತೀಯಾ ಎಂಬ ಐದು ಸ್ವ ರಗಳಲ್ಲಿ ದೀಪ್ತಾ ಶ್ರು ಯಾ ಕ್ರುಷ ಎಂದರೆ ಸಪ್ತ ಮ 
ಸ್ವರದಲ್ಲಿ ಕರುಣಾಶ್ರು ಜು ವಿಹಿತವಾಗಿದೆ. 'ದತೀಯ ಶ್ರುತಿಗಳು ಮೃದು, ಮಧ್ಯಮ, 
ಜಹಾ ಎಂಬುದಾಗಿ ವಿಹಿತವಾಗಿವೆ. ಅವುಗಳಿಲ್ಲಿ ಪ್ರತ್ಯೇಕ ಲಕ್ಷ ಗಳಿದ್ದು ಅವುಗಳನ್ನು 
ಏವರಿಸುತ್ತೆ ನೆ. ತೃತೀಯ ಸ್ವರವು ಮುಂದಿದ್ದರೆ, ದ್ವಿತೀಯ ಸ್ವರಕ್ಕೆ ಆಯತಾ ಎಂಬ 
ಶ್ರುತಿಯೂ, ಚತುರ್ಥಸ್ವ ರವು ಮಾತೆ ಬಂದರೆ, ಮೃ ಪ ಶ್ರು - ಸ್ವ ರಾಂತವು ಮುಂದೆ 
ಸ ಮಧ್ಯಮ ಶ್ರುತಿಯೂ ವಿಹಿತ. ಪ ರೀತಿ ವಿಶೇಷಗಳನ್ನು ನಿರ್ಧರಿಸಿ 
ಸಾಮಸ್ವರವನ್ನು ಪ್ರ ಯೋಗಿಸಬೇಕು. ಕ್ರುಷ್ಠ ಷ್ಟಸ್ಸ ರದ ಮುಂದಿನ ದ್ವಿತೀಯ ಸ್ವ ರದಲ್ಲಿ 
ಅವಸ್ಥಿ ರವಾದ ಶ್ರು ತಿಯನ್ನು ದೀಪಾ ಕೆ ತಿಳಿಯಬೇಕು. ಪ್ರಥಮಸ್ವ ದಲ್ಲಿ 


238 ನಾರದ ಮಹಾಪುರಾಣ 
ಅವಸ್ಥಿ ತವಾದರೆ ಮೃದು ಎನಿಸುವದು. ಅದರಂತೆ ಚತುರ್ಥಸ್ವರದಲ್ಲಿ ಅವಸ್ಥಿತವಾದರೆ 


ಶ್ರುತಿಯೂ ಸಹ ಮೃದು ದೀಪ ಎನಿಸುವದು. ಬೇರೆ ಸ್ವರದಲ್ಲಿ ನಿಂತಾಗ ಅದು 
ದೀಪೈಯಾಗುವದು. ಇದೇ ಪ್ರಕಾರವಾಗಿ ಮಂದ್ರದಲ್ಲಿ ಸ್ವರಾಂತರಾಗಮನವಾದಾಗ 
ದೀಪೈ ಯಾಗುವದು. ಇದೇ ರೀತಿಯಾಗಿ ಸಾಮವು ಪೂರ್ತಿಯಾದಾಗ ಯಾವ ಯಾವ 
ಸ್ವರದಲ್ಲಿ ಅವಸ್ಥಿ ತವಾಗುವದೇ ಅದು ಆಯಾಯ ಸ್ವರದ ದೀಪೈಯಾಗುವದು. 

ಸಂಗೀತ ಸಾಧಕನು ಅನಿಷಿದ್ಧವೆನಿಸುವ ಕೆಲವು ರೂಢಿಕ್ರಮಗಳನ್ನು 
ನಿಯಂತ್ರಿಸಿಕೊಳ್ಳ ಬೇಕು. ಸ್ವರ, ಸ್ವರಾಂತರವು ಮುಗಿಯದಿರುವಾಗ ಹ್ರಸ್ವ, ದೀರ್ಫ್ಥ, ಘಟ 
ಇವುಗಳಲ್ಲಿ ಶ್ರುತಿಯನ್ನು ಮಾಡಬಾರದು. ಅದಕ್ಕೆ ಬದಲಾಗಿ ಸ್ವರವನ್ನೇ ಶ್ರುತಿಗೆ ಸಮವಾಗಿ 
ಹೇಳಬೇಕು. ಸ್ವರವು ಪರಿಸಮಾಪ್ತವಾಗದಿರುವಾಗ ಆಯಾತಾದಿ ಶ್ರುತಿಗಳನ್ನು 
ಗಾನಮಾಡಬಾರದು. ಅವಿಚ್ಛನ್ನವಾಗಿ ಗಾನ ಮಾಡುತ್ತಿರುವಾಗ ಎರಡು ಸ್ವರಗಳ 
ಮಧ್ಯದಲ್ಲಿ ಶ್ರುತಿಯನ್ನು ಗಾನ ಮಾಡಬಾರದು. ಹ್ರಸ್ವ, ದೀರ್ಫ, ಘಟ, ಇವುಗಳನ್ನು ಗಾನ 
ಮಾಡುವಾಗ ಶ್ರುತಿಯನ್ನು ಸೇರಿಸಬಾರದು. 


ಸಂಗೀತ ಸಾಧಕನಿಗೆ ಸ್ವರಗಳ ಗುಣಧರ್ಮ, ಹಾಗೂ ಆಯಾ ಸ್ವರಗಳ ಪ್ರಯೋಗ- 
ಪ್ರಯೋಜನಗಳ ಸಮ್ಯಕ್‌ ಜ್ಞಾನವಿರುವದು ಅವಶ್ಯ. ಹಾಗೂ ಅಪೇಕ್ಟ ಣೀಯವಾಗಿದೆ. 
ಉದಾತ್ತ, ಅನುದಾತ್ರ, ಸ್ವರಿ ; ಪ್ರಚಯ ಮತ್ತು ನಿಪಾತ ಎಂಬುದಾಗಿ ಸ್ವರಗಳಲ್ಲಿ ಐದು 
ಪ್ರಭೇದಗಳಿವೆ. ಯಕ್ಕುಗಳ ಮೂರು ಸ್ವರಗಳು- ಉದಾತ್ತ. ಅನುದಾತ್ರ, ಸ್ವರಿತ ಎಂದು 
ಉದಾತ್ತ ಹಾಗೂ ಅನುದಾತ್ತ ಮಧ್ಯದಲ್ಲಿ ಉಚ್ಚರಿಸಲ್ಪಡುವ ಸ್ವರಕ್ಕೆ ಸ್ವರಿತವೆಂದು ಹೆಸರು. 

೫% ತಾಲವ್ಯವಾದ ಇಕಾರ ಉಕಾರಗಳಿಗೆ ಕ್ರಮವಾಗಿ ಆ, ಇ ಭಾವ ಆ, ಉ ಬಾವ 
ಎ೦ಬುದಾಗಿ ಎರಡು ಗತಿಗಳಿವೆ. ಅವು ಮತ್ತು ಪದಾಂತ (ಪದಾಂತ, ಅರ್ಧರ್ಚಾಂತ, 
ಯಗಂತ, ಎಂಬ ಮೂರು) ಶ್ರಷ್ಠಸ್ಸ್ನಹ ಎಂಬ ಊಷ್ಟವರ್ಣಗಳ ಸಂಧಿ ಈ ಐದು 
ಸ್ಥಾನಗಳನ್ನು ಘಟ ಎಂದು ತಿಳಿಯಬೇಕು. 

ಸ್ಮರಿತಗಳನ್ನು ಅಭ್ಯಸಿಸುವದು ಸುಲಭ ಸಾಧ್ಯವಲ್ಲ. ಅವುಗಳನ್ನು ಗುರು ಮುಖೇನ 
ಕಲಿಯಬೇಕಾಗುವದು. ಸ್ವರಿತವು ಏಳು ಜಾತಿಯುಳ್ಳದ್ದಿದೆ. ವರ್ಣಸ್ವರ, ಅತೀತಸ್ವರ, ತ್ರಿವಿಧ 
ಸ್ವರಿತಗಳು, ಮಾತ್ರಿಕ, ವರ್ಣ, ದೀರ್ಫ ಎಂದು. ಇವುಗಳನ್ನು ಅಭ್ಯಸಿಸಲು ಗಮಕ ಜ್ಞಾನವು 
ಅತ್ಯವಶ್ಯ. ಸಂಗೀತ ಪ್ರವೀಣರು - ಉದಾತ್ತನುದಾತ್ತ ಸ್ವರಗಳ ಮಧ್ಯವರ್ತಿಯಾದ 
ಸ್ವರವನ್ನೇ ಸಾಧಾರಣ ಸ್ವರವೆಂದು ಭಾವಿಸಿ ಅದನ್ನೇ ಸ್ವರಿತವೆಂಬ ಸಂಜ್ಞೆಗೆ ವಿಷಯವೆಂದು 
ಹೇಳುವರು. ಉದಾತ್ತಸ್ವರದಲ್ಲಿ ನಿಷಾದ, ಗಾಂಧಾರ ಸ್ವರಗಳೂ, ಅನುದಾತ್ತದಲ್ಲಿ 
ಯಷಭ, ದೈವತಸ್ವರಗಳೂ ಅನುಗತವಾಗಿವೆ. ಷಡ್ಜ, ಮಧ್ಯಮ, ಪಂಚಸ್ವರ ಸ್ವರಿತದಿಂದ 
ಉಂಟಾಗುವವು. ನಾಲಿಗೆಯ ಮುಂಭಾಗದಿಂದ ಪ್ರಯೋಗಿಸಲ್ಪಡುವ ಕ ಖ ಎಂಬ 
ವರ್ಣಗಳ ಹಿಂದಿನ ಅರ್ಧವಿಸರ್ಗಗಳು ಸ್ವತಃ ವರ್ಣೈಕ ದೇಶಗಳಾಗಿರುವ ಕಾರಣ 
ಅವುಗಳನ್ನು ಮಾತ್ರೆಗಳೆಂದು ಪರಿಗಣಿಸುತಾ ಡೆ. ಸಪ್ತ ಸ್ವರಗಳಿಗೆ ಸಂಗೀತಶಾಸ್ತ್ರದಲ್ಲಿ 


po) 


ಕ್ರಮವಾಗಿ ಜಾತ್ಯ, ಕ್ಲೈಪ್ರ, ಅಭಿನಿಹಿತ, ತೈರೋವ್ಯಂಜನ, ತಿರೋವಿರಾಮ, ಪ್ರಶ್ಲಿಷ್ಟ 


ಪಾದವೃತ್ತ ಎಂದು ಹೆಸರಿಸಿದ್ದಾ ರೆ. 
ಕ್ಷೈಪ್ರ, ಅಭಿನಿಹಿತ, ಪ್ರಶ್ಲಿಷ್ಟ ಎಂಬ ನಾಲ್ಕು ಸ್ವರಗಳ ಮುಂದೆ 
ಉದಾತ್ತನುದಾತ್ತಗಳ ಪೈಕಿ ಯಾವುದಾದರೂ ಒಂದು ಬಂದರೆ, ಶಾಸ್ತ್ರಕ್ಟ್ಕನುಗುಣವಾಗಿ ಅವು 


ನಾರದ ಮಹಾಪುರಾಣ 239 


ಕಂಪಯುಕ್ತವಾಗುತ್ತವೆ. ಕಂಪಗಳಲ್ಲಿ ಎರಡು ವಿಧ. ಹ್ರಸ್ವ ಹಾಗೂ ದೀರ್ಫಕಂಪಗಳೆಂದು. 
ರೇಫ ಎಂದರೆ "ರ' ಎಂಬ ವರ್ಣಖಳಠಥಫವಎಂಬ ವರ್ಗ ದ್ವಿತೀಯಾಕ್ಷರಗಳು ಮತ್ತು 
ಘರುಢಧಭವಎಂಬ ವರ್ಗದ ನಾಲ್ಕನೆಯ ಅಕ್ಬರಗಳು ಇವುಗಳಿಗೆ ಯಾವ ಸಂದರ್ಭ 
ದಲ್ಲಿಯೂ ದ್ವಿರ್ಭಾವ ಬರುವದಿಲ್ಲ. ನಾಲ್ಕನೆಯ ವರ್ಣವನ್ನು ಆ ವರ್ಗದ ಮೂರನೇಯ 
ವರ್ಣ ದಿಂದಲೂ, ಎರಡನೇಯ ವರ್ಣವನ್ನು ಮೊದಲನೆಯ ವರ್ಣದಿಂದಲೂ 
ಸಂಯೋಜನೆ ಮಾಡಿ ಪ್ರಯೋಗಿರುತ್ತಾರೆ. ವರ್ಗಗಳ ಮೊದಲ, ಮಧ್ಯಮ ಹಾಗೂ 
ಕೊನೆಯ ಅಕ್ಷರಗಳನ್ನು ಆಯಾ ಅಕ್ಷರಗಳನ್ನೇ ಸಂಯುಕ್ತವಾಗಿ ಪ್ರಯೋಗಿಸುತ್ತಾರೆ. 
ವರ್ಗದ ಗಕಾರ ಮುಂತಾದ ಮಧ್ಯಮಾಕ್ಟರವು ಮೊದಲು ನ ಮುಂತಾದ ಕೊನೆಯ ಅಕ್ಷರವು 
ಪರದಲ್ಲಿಯೂ ಬಂದಾಗ ಮಧ್ಯದಲ್ಲಿ ಯಮವು ಬರುತ್ತ ದೆ. ಆಗ ಅದನ್ನು ಪೂರ್ವವರ್ಣಕ್ಕೆ 
ಅಂಗವಾಗಿ ಉಚ್ಛರಿಸಬೇಕು. ವರ್ಗದ ಕೊನೆಗೆ ಬರುವ ನ ಕಾರಾದಿಗಳು ಶವಸಹಯರ 
ಲ ವ ಎಂಬ ಅಕ್ಷರಗಳಿಂದ ಸಂಯುಕ್ತವಾದಾಗ ಯಮಗಳು ನಿವೃತ್ತಿ ಹೊಂದುತ್ತವೆ. 
ವರ್ಗದ ತೃತೀಯ ಹಾಗೂ ಚತುರ್ಥ ವರ್ಣಗಳು ಸಂಹಿತೆಯಲ್ಲಿ ಸಂಯುಕ್ತವಾಗಿದ್ದರೆ 
ಪದಕಾಲದಲ್ಲಿ ಉತ್ತರ ಪದವು ಚತುರ್ಥವರ್ಣಾದಿಯಾಗುವದು. ಎರಡು ತೃತೀಯ 
ವರ್ಣಗಳು ಹ ಕಾರವು, ಇವು ಸಂಹಿತೆಯಲ್ಲಿ ಸೇರಿರುವಾಗ ಪದ ಮಾಡುವ ಕಾಲದಲ್ಲಿ 
ಹಕಾರಾದಿ ಯಾಗಿಯೇ ಉಳಿಯುತ್ತದೆ. ಇನ್ನು ಸಮಾಸ ಪದವನ್ನು ವಿಭಾಗ ಮಾಡುವ 
ವಿಧಾನವನ್ನು ವಿವರಿಸುತ್ತೇನೆ. ಕೇಳು. 

ಅಧ್ಯಯನ ಮಾಡುವವರು ಯಾವ ಅಕ್ಬರದ ಮುಂದೆ ಇತಿ ಎಂದು ಹೇಳುವರೋ 
ಅದನ್ನೇ ಸಮಾಸ ಪದಾಂತವೆಂದು ತಿಳಿಯಬೇಕು. ಪುತ್ರ, ಮಿತ್ರ, ಸಖ, ಅದ್ರಿ, ಶತಕ್ರತು, 
ಆದಿತ್ಯ, ವಿಪ, ಜಾತವೇದಾಃ ಸತ್ಪತಿ, ಗೋಪತಿ, ವೃತ್ರಹಾ, ಎಂಬುದಾಗಿ ಸರ್ವತ್ರ 
ಪದವಿಭಾಗ ಮಾಡುವದು ಯುಕ್ತವಾಗಿದೆ. ಅದರಂತೆ ವೈಯಾಕರಣಿಗಳು "ಸ್ವರ್ಯವಃ 
ದೇವಯವಃ ಆರತಿಂ ದೇವತಾತಯೇ ಚಿಕಿತಿಃ ಚುಕ್ಕಧುಃ' ಎಂಬ ಪದಗಳನ್ನು ಸಮಾಸ 
ಮಾಡುವಾಗ ಇವುಗಳನ್ನು ವಿಭಾಗ ಮಾಡುವದಿಲ್ಲ. ಎರಡು ಸ್ವರಗಳು ಸಂಧಿಯಾಗದೆ 
ಬಿಟ್ಟಿರುವದಕ್ಕೆ ವಿವೃತ್ತಿ ಎಂದು ಹೆಸರಿಸಿದ್ದಾರೆ. ಪ ವಿವೃತ್ತಿಗಳು ನಾಲ್ಕು ವಿಧಗಳಾಗಿವೆ. 
ಲಘುವು ಗುರುವನ್ನು ಆಶ್ರಯಿಸಿದಾಗ, ಪೂರ್ವಪದದಲ್ಲಿ ದೀರ್ಫ್ಥ ಹಾಗೂ ಉತ್ತರ 
ಪದದಲ್ಲಿ ಹ್ರಸ್ವ ಬಂದಾಗ, ಮೂರನೇಯದು ಪಾಕವತೀ, ಕೊನೆಯದಾಗಿ ಪಿಪೀಲಿಕಾ 
ಎಂಬುದು. ಸಂಧಿಗಳ ನಿಯಮಾನುಸಾರ ಸ್ವರ ಹಾಗೂ ವ್ಯಂಜನಗಳು ಒಂದರ ಮುಂದೆ 
ಒಂದು ಬಂದಾಗಲೂ ಸ್ವರಗಳು ಹ್ರಸ್ವ (ಹಾಗೂ ದೀರ್ಥ) ಬಂದಾಗಲೂ ಸಂಧಿಗಳು 
ಉಂಟಾಗುತ್ತವೆ. ಸ್ವರಲೋಪ, ಸ್ವರಾಗಮ, ಸ್ವರಾದೇಶ ಹೀಗೆ ಅನೇಕ ವಿಧ ಸಂಧಿಗಳಿವೆ. 

ಛಂದಶಾಸ್ತ್ರಕ್ಕೆ 'ಲಘುಗುರುಗಳು ಪರಿಗಣನೆಯು ಪ್ರಧಾನವಾಗಿದೆ. ಪಾದಾಂತ 
ಛಂದೋಮಾನ, ವೃತ್ತ ವೆಂದು ಮೂರು ಕಾರಣಗಳು ಲೌಕಿಕಗಳು, ಛಂದಸ್ಸು ಗುರು ಲಘು 
ಪರಿಜ್ಞಾನದಿಂದ ಗಾಯತ್ರ್ಯಾದಿ ರೂಪವೆಂದು ತಿಳಿಯಲ್ಪಡುತ್ತದೆ. ಗಾಯತ್ರ್ಯಾದಿ ಛಂದಸ್ಸು 
ಯಕ್ಕುಗಳಿಗೆ ಸ್ವಾಭಾವಿಕವಾಗಿದೆ. ಛಂದೋ ಮಧ್ಯದಲ್ಲಿ ಅಕ್ಷ ರಪರಿಗಣನೆ ಮಾಡುವಾಗ 
ಸ್ವರಭಕ್ತಿಯೆನಿಸಿದ ಯ ವರ್ಣದಲ್ಲಿನ ರೇಫವನ್ನು ಪರಿಗಣಿಸಲಾಗುವುದಿಲ್ಲ. ಅಂದರೆ 
ಪೃಥಕ್ಕಾಗಿಲ್ಲದ ರೇಫವನ್ನು ವರ್ಣವೆಂದು ಪರಿಗಣಿಸಬೇಕು. ಯ ಎಂದು ಒಂದೇ 
ವರ್ಣದಲ್ಲಿ ರೇಫ ಮಾತ್ರೆಗೆ ವ್ಯಂಜಕವಾದ ಮಾತ್ರೈಕ ದೇಶವು ನಿರ್ಧಸಿರಿದಾಗ ಉ ಕಾರವು 


240 ನಾರದ ಮಹಾಪುರಾಣ 


ಲಘುವರ್ಣವೆಂದೂ ಯ ಕಾರವು ಶ ಮುಂತಾದ ಊಷ್ಟ ವರ್ಣಗಳಿಂದ ಸಂಯುಕ ಕ ವಾದಾಗ 
ಸ್ವ ರವಾಗಿದ್ದ ರೂ ಗುರುವರ್ಣವೆಂದು ತಿಳಿಯಬೇಕು. ಯಷಭ, ಗ್ಳ ಹೀತ, ಬ್ಬ ಹಸ್ಟತಿ, 
ಪ ೈಥಿವ್ಯಾಂ, "ನಿರ್ಯತಿ ಎಂಬ ಈ ಪದಗಳಲ್ಲಿ ಯ ಕಾರವು ಸ ಸ್ವರವೆಂದು ತಿಳಿಯಬೇಕಾಗುತ್ತ ದೆ. 


ಸ್ಪ ಸರಭಕ್ತಿ ಯು ಎರಡು ವಿಧವಾಗಿದ್ದು ಸ್ವರೋದಾ ಹಾಗೂ ವ್ಯಂಜನೋದಾ ಎಂದು 
ಅಕ್ಷ ರ್‌ ವಿಮರ್ಶಕರು ನಿರ್ಧರಿಸಿದ್ದಾ rN ರಭಕಿ ಯನ್ನು ಪ್ರಯೋಗಿಸುಪಾಗ ಇಕಾರ, 
ಉಕಾರ, ಗ್ರಸ್ತ ದೋಷ ಎಂಬ ಮೂರು ವಿಧಗಳನ್ನು ವರ್ಜಿಸಬೇಕು. ಸಂಯುಕ್ತ ಅಕ್ಷರ ಛ 
ಎಂಬ ವರ್ಣದ ಹಿಂದಿನ ವರ್ಣ, ವಿಸರ್ಗ ಸಹಿತ ವರ್ಣ ಎರಡು ಮಾತ್ರೆ ಗಳುಳ್ಳ; ದ್ದು "ಅಂತ್ಯ 
ವರ್ಣ, ಅನುಸ್ಟಾ ರ ಸಹಿತವಾದದ್ದು : ಘುಟಿ ಎಂಬ ವರ್ಣದ ಹಿಂದಿನ ಅಕ್ಷ ರ ಇವುಗಳು ಪು 
ವರ್ಣಗಳಾಗುವುದಿಲ್ಲ. ಅಂದರೆ ಇವುಗಳನ್ನು ಗುರುವಾಗಿಯೇ ಪರಿಗಣಿಸಿ ಉಚ್ಚರಿಸಬೇಕು. 


ಅಕ್ಷರಗಳ ಹ್ರಸ್ವವರ್ಣವು ಸಂಯುಕ್ತಾಕ್ಷರದ ಹಿಂದೆ ಇಲ್ಲ ದಿರುವಾಗ ಲಘು 
ವಾಗುವದು. ಅದೇ ಅಕ ಸರವು ಸಂಯುಕ್ತಾ ತ ರದ ಹಿಂದಿರುವಾಗ ಗುರುವಾಗುವದು. 
ದೀರ್ಫಾಕ್ಷ ರಗಳು ಸಹಗುರುವಾಗಿರುವವು. ವಿಭಾಗ ಮಾಡಿದಾಗಲೂ ಕೂಡ ಮುಂದಿರುವ : 
ಸ್ವ ರವನ್ನು ಗುರುವೆಂದು ಪರಿಗಣಿಸಿ ಉಚ್ಚ ರಿಸಬೇಕು. . ನಾಮ ಪದದಲ್ಲಿ ಅಂತ್ಯ 
ಮಧ್ಯ ಗಳನ್ನು ಉದಾತ್ತವೂ, ನಿಪಾತದಲ್ಲಿ ಅನುದಾತ ಶವೂ, ಉಪ ಸರ್ಗದಲ್ಲಿ ಆದಿಯಲ್ಲಿ 
ಸ | ರಿತವೂ, ಆಖ್ಯಾ ತದಲ್ಲಿ ಎರಡು ನೀಚ ಸ ಸ್ವರಗಳು ಬರುತ್ತ ವೆ. 


ಪದಗಳು ಸ ಸರಭೇದದಿಂದ ಎಂಟು ವಿಧಗಳಾಗಿ ಎಂಗಡಿಸಲ್ಪ ಟ್ರಿವೆ - ಅಂತ್ಯೊ ದಾತ, 

ಆದ್ಕು ದಾತ್ತ, ಉದಾತ್ರ, ಅನುದಾತ್ರ, ನೀಚಸ್ವ ರಿತ, ಮಧ್ಯೊ ದಾತ, ಸ್ವರಿತದ್ವಿ ರುದಾತ್ರ 
ಪಾಣಿ, ಉಕ್ತ ವಾದ ಸೂಕ್ಷ ವಿಷಯದ ಪರಿಜು ನ್ಲಿನವು ಆಚಾರತ್ವ ದಿಂದ ಉಂಟಾಗುತ್ತ ದೆ. 
ಈ ಆಚಾರತ ವು ಐದು "ವಿಧಾನಗಳಿಂದ ಕೂಡಿದೆ. ಮುಖ" (ಹಸ್ತಾಗ್ರ ಗ್ರದಲ್ಲಿ ದೃಷ್ಟಿ 
ಯನ್ನಿ ಡುವದು-- -ವ್ಯಾಸ-(ಹೆಬ್ಬೆ ರಳು ಮುಂತಾದವುಗಳಲ್ಲಿ ಸ ಸ್ವರ ಸಂಯೋಜನೆ ಮಾಡುವದು) 
ಕರಣ - ಶಿವಾಶಾಸ್ತ್ರ ದ ಪರಿಜಾ ನವು. ಪ್ರ ತಿಜ್ಞಾ- -(ಗುರು ಮುಖೇನ ಸಾಂಪ್ರಾದಾಯಿಕವಾಗಿ 
ಬಂದಮಂತ್ರಸ್ನ ಸ್ವ ರೂಪ ನಿರ್ಧಾರ) ಉಚ್ಚಾ ರಣೆ - -(ಲಕ್ಷ ಣಯುಕ್ತವಾಗಿಪ ಪ್ರಯೋಗಿಸುವದು) 
ಸಾಮಸ್ವ ಕಹ ವು ಅತ್ಯ ೦ತ ಗಹನವಾದ ವಿಷಯವಾಗಿದ್ದು ಅದನ್ನು ಕರಗತ ಮಾಡಿಕೊಳ್ಳು 
ವದಕ್ಕೆ ಕರಣಪೂರ್ವಕ ಸತತಾಭ್ಯಾಸ ಅವಶ್ಯ ವಾಗಿದೆ. ಸಾಮಸ್ವರಶಾಸ್ತ್ರ ದ ಅಭ್ಯಾ ಜು 
ಶಾಸ್ತ್ರ ದಲ್ಲಿ ಅನುಸರಿಸತಕ್ಕ ಕೆಲವು ಅನುಷ್ಟು ನ ನಿಯಮಗಳನ್ನು ಎವರಿಸುತ್ತೆ ನೆ ಕೇಳು. 


ಸಾಧಕನು ತಿ ಶ್ರಿಕಾಲಗಳಲ್ಲಿ ಪ ಪಥ್ಯಾಹಾರ ಉಣ್ಣ ಬೇಕು. ಜಠರಾಗ್ನಿ ಯನ್ನು ನಿಯಂತ್ರಣ 
ದಲ್ಲಿ ಟ್ಟು ಕೊಳ್ಳ ಅನನ ಉಷಃಕಾಲದಲ್ಲಿ ಪ್ರ ತಿನಿತ್ಯ ವೇದಾಭ್ಯಾಸ ಸ "ಮಾಡಬೇಕು. 
ಪಾ ್ರತಃಕಾಲದಲ್ಲಿ ಎದ್ದು ಮಾವು, ಮುತ್ತಲ ಬಿಲ್ವ, ಉತ್ತ ರಣೆ ಮಂತಾದ ಗಿಡಗಳ ಕಟ್ಟಿಗೆಯಿಂದ 
ದಂತಧಾವನ ಮಾಡಿಕೊಂಡು ಅನಂತರ ಸಂಧ್ಕೊ ಪಪಾಸನೆ ಮಾಡಬೇಕು. ಕಂಠ 'ಮಾಧುರ 
ಹಾಗೂ ಆರೋಗ್ಯವರ್ಧನೆಗೆ ದಿನಾಲೂ ತಪ್ಪದೆ ತ್ರಿಫಲಾ ಚೂರ್ಣವನ್ನು ಊಟದ ವೇಳೆಯಲ್ಲಿ 
ತಿನ್ನು ವದು ಒಳಿತು. ಇದರಿಂದ ಅಗಿ ಪ  ಪಾಟವವೂ, ಸ ಸ್ವ ರವರ್ಣ, ಸ್ಫು ಟತೆಯೂ, ಉಂಟಾಗುತ್ತ ದೆ. 

ಅಧ್ಯಯನ ಕಾಲದಲ್ಲಿ ಮಂತ್ರ ಗಳನ್ನು ಮೆಲ್ಲ ಗೆ ಹೇಳಿ ಅನಂತರ ಮಂದ್ರಾದಿಸ ಸ್ವರದಿಂದ 
ಮಂತ್ರ ಗಳನ್ನು ಸಾಕಷ್ಟು. ಉಚ್ಚ ರಿಸಬೇಕು. ಪಾ ಿತಃಕಾಲದಲ್ಲಿ ಉಸಿರು ಕಟ್ಟು ವಂತೆ 
ಗಟ್ಟಿ ಯಾದ 'ಶಬ್ಲೊ ಚಾ ರಣೆಯನ್ನು ಮಾಡಬಾರದು. ಶ್ವಾಸ ನಿರೋಧಿಸಿ, ಹೇಳಿದ 


ನಾರದ ಮಹಾಪುರಾಣ ೧41 


ವಾಕ್ಕ ದಲ್ಲಿ ಅಕ್ಷ ರಲೋಪವೂ, ಅಪಸ್ವ ರವೂ ಉಂಟಾಗುತ್ತದೆ. ಅದರಿಂದ ಸಾ ಸ್ವಾಭಾವಿಕವಾದ 
ಸ್ವ ರದರ್ಣಮಾಧುರ್ಯವು ಕ್ಷ ಕ್ಷ ಯುಸುತ್ತ ದೆ. ಅಧ್ಯ ಯನ ಮಾಡುವವನು, ಮಾಗು, ಕಣ್ಣು, 
ಕವ ಮುಂತಾದ ಅಂಗಾಂಗಳನ್ನು ವಕ್ರ ಮಾಡುವವನು, ಭಯಂಕರನಾಗಿರುವವನು, 
ಜೋಲು ತುಟಿಯುಳ್ಳವನು, ಮೂಗಿನಿಂದ ಮಾತನಾಡುವವನು, ಗೊಗ್ಗರು 
ಧ್ವನಿಯುಳ್ಳ ವನು, ಉಗ್ಗುತ್ತ ಮಾತನಾಡುವವನು ವೇದಾಧ್ಯ ಯನಕ್ಕೆ ಅರ್ಹನಲ್ಲ. 
ಏಕಾಗ್ರ ಚಿತ್ತವನು, ಭ್ರಮೆ. ರಹಿತನೂ, ಒಳ್ಳೆ ಹಲ್ಲು ತುಟಿಗಳುಳ್ಳ ವನೂ, ಅಧ್ಯ ಯನಕ್ಕೆ 
ಓಫ್‌ ಅಷ್ಟೇ ಅಲ್ಲದೆ, ಗರ್ವಿಷ್ಠನೂ, ಕೋಪೋದ್ರಿಕ ನೂ, ETE 
ರೋಗಿಷ್ಠನೂ, ಸೋಮಾರಿಯೂ, ಚಂಚಲಚಿತ್ತನೂ ಆಗಿದ್ದರೆ ಅವನಿಗೆ 
ಸಾಮವೇದಾಭ್ಯ್ಕಾ ಸದ ಪೂರ್ಣಫಲ ದೊರಕಲಾರದು. ಧಃ ಶಾಸ್ತ್ರ ದ ಅಭ್ಯಾಸವನ್ನು ಹಣ 
ಸಂಪಾದನೆಗೂ, "ರ್ಟ ಪಡೆಯಲೂ ಶೀಘ್ರಾತಿಶೀಘ್ರ ಪ ಪ್ರಗತಿ ಹೊಂದಲೂ ಪ ಶ್ರೈಯತ್ನಿ ಸಿದರೆ 
ಸಾಧಿಸಲಾರದು. ಕ್ರಮವಾಗಿ ಶಾಸ್ತ್ರೊ ಕ್ಷ ರೀತಿಯಿಂದ “ನಿಧಾನವಾಗಿ ಅಭ್ಯಾ ಸಮಾಡಿದಲ್ಲಿ 
ಸಾಮವೇದದಲ್ಲಿ ಪರಿಣತಿ ಪಡೆಯಬಹುದು. ಅಧ್ಯಯನವನ್ನು ಗಟ್ಟಿ ಯಾಗಿ ತ್ವರೆಯಿಂದ 
ಮಾಡುವದು ಶಾಸ್ತ್ರ ಎರುದ್ದ ವಾಗಿದ್ದು, ಸಾಧಕನಿಗೆ ಅದರಿಂದ ಪ್ರಗತಿ, ಪ್ರತಿಫಲ 
ದೊರಕಲಾರದು. *ನೇದಧ್ಯ ಯನದ. ಕಾಲದ ನಿಯಮಾನುಸಾ (ವಿಚ್ಛಿನ್ನವಾಗಿ 
ವೇದಾಕ್ಟ ರವನ್ನು ಪ ್ರಯೋಗಿಸದೆ) ಅಕ್ಷ ರಗಳನ್ನು ಸ್ವರಬದ್ಧ ವಾಗಿ 6ನ ರಿಸಿದರೆ ಅದಕ್ಕೆ 
ಪೂರ್ಣಫಲ ದೊರೆಯುತ್ತ ದೆ. ಕುಗ್ಗಿ ದ "ಧ್ವ ನಿಯೀದಾಗಲಿ ವಿತಿಖೇದದಿಂದಾಗಲಿ ಆಯಾಸ 
ಪಡುತ್ತ ಮಂತ್ರೊ ಚ್ಛಾರ, ಸ್ವರೋಚ್ಛಾರ ಮಾಡಿದರೆ ಶಾಸ್ತ್ರಕ್ಕೆ ವ್ಯತಿರಿಕ್ತ ಮಾರ್ಗ 
ಅನುಸರಿಸಿದಂತಾಗುತ್ತ ದೆ: ಇದರಿಂದ ಹಾನಿ ತಪ್ಪಿದ್ದಲ್ಲ. 
ಮುಖ್ಯವಾಗಿ ಗುರು ಸನ್ನಿ ಧಿಯಲ್ಲಿದ್ದು ಅಧ್ಯ ಯನ ಮಾಡದೆ, ಪುಸ್ತ ಕದಲ್ಲಿ ಹೇಳಿದ್ದನ್ನು 
ಕಂಠಪಾಠಮಾಡಿದರೆ ಶ್‌ ವೇದಾಧ್ಯ ಯನ ಫಲಿಸಲಾರದು. ಅದಕ್ಕಾಗಿ ಗುರುಗಳ ಸೇವೆ 
ಮಾಡಿ, ಅವರ ಅನುಗ್ರಹ ಸಂಪಾದಿಸಿ, ಅವರು ಪ್ರಸನ್ನರಾಗಿ ಶಾಸ್ತ್ರೂ ಕ್ತ ರೀತಿಯಿಂದ 
ಕಲಿಸಿದಾಗ ಅದು ದಿಟವಾದ ವೇದಾಧ್ಯ ಯನವೆನಿಸುತ ದೆ. * ಆದುದರಿಂದ ಸಾಧಕನು ವಿಹಿತ 
ಗಾನ ಅಧ್ಯ ಯನ ಮಾಡುವವನು, ಸೋಮಾರಿಯಾಗಿರದೆ, ಸತತ ಪ್ರಯತ್ನಶಾಲಿ 
ಯಾಗಿರಬೇಕು. ತ್ರಿಕಾಲಗಳಲ್ಲೂ ಅಧ್ಯ ಯನದಲ್ಲಿಯೇ ಎಲ್ಲ ಸಮಯ ಕಳೆಯಬೇಕು. 
ಸುಖಲೋಲುವನಾದರೆ ಅವನಿಗೆ ಈ ವೇದಾಧ್ಯ ಯನದ ಫಲ ದೊರೆಯಲಾರದು. 
ಸಾಧಕನು ಈ ವೇದಾಧ್ಯಯನ ಮಾಡುವಾಗ ಅನುಸರಿಸತಕ್ಕ ದೈನಂದಿನ 
ಕರ್ಮಾನುಷ್ಠಾನಗಳನ್ನು ಹೇಳುತ್ತೆ ನೆ ಕೇಳು. ಸಾಮವೇದದ ಅಭ್ಯಸಿಯು ವಸಂತಾದಿ 
ಯತುಗಣಗಳಲ್ಲಿ ಮೂರು ಯಾಮಗಳಷ್ಟು ನಿದ್ರೆ ಮಾಡಬೇಕು. ವಿದ್ಯಾ 'ರ್ಥಿಗಳು ಅದಕ್ಕಿ ೦ತ 
ಹೆಚ್ಚು ನಿದ್ರೆ ಮಾಡಬಾರದು. ಅವನು ಸಾವಕಾಶವಾಗಿ ಊಟಮಾಡಬಾರದು. ಸಿ ಸ್ತ್ರೀಯರ 
ಸಂಪರ್ಕದಿಂದ ದೂರವಿರಬೇಕು. ಅವರೊಂದಿಗೆ ಯಾವ ಕಾರಣಕ್ಕೂ ಸಲ್ಲಾಪಾ ಪಾದಿಗಳನ್ನು 
ಮಾಡಕೂಡದು. ವಿದ್ಯೆ ಕಲಿಯುವಾಗ, ದುರಭಿಮಾನ, ತ್ಯಜಿಸಬೇಕು. ಜನಗಳ ಮಾತಿಗೆ 
ಭಯಪಡುವವನಿಗೆ ಮತ್ತು ಇಂದು ನಾಳೆ, ನಾಡಿದ್ದು ಎಂದು ದಿನಗಳನ್ನು ದೂಡುತ್ತ 
ಸೋಮಾರಿಯಾಗಿ ಕಾಲ "ತಳ್ಳುವವನಿಗೆ ಶೂ ವಿದ್ಯೆಯು ದೊರಕಲಾರದು. ಈ ಎಡ್ಕೆ 
ಕರಗತವಾಗಲಿಕ್ಕೆ ಗುರುವಿನ ಸಂಪೂರ್ಣ ಅನುಗ್ರ ಹ ಅತ್ಯ ವಶ್ಯ. ತ್ರಿ ಕಾಲಗಳಲ್ಲಿ ಯೂ ಗುರುವಿನ 
ಗುಲಾಮನಾಗಿ, ಅವರ ಸೇವಾ ಶುಶ್ರೂ ಷಗಳಲ್ಲಿ ತನ್ನ ಆಯುಷ್ಯ ಸವೆಸುವವನಿಗೆ 
ವಿದ್ಯಾಭಿಮಾನಿದೇವಿಯು ಸಂಪೂರ್ಣ ಅನುಗ್ರಹ "ಮಾಡುತ್ತಾಳೆ. ಗುರುಸೇವೆ ಅಥವಾ 


242 ನಾರದ ಮಹಾಪುರಾಣ 

ಅಧಿಕಧನ ಇಲ್ಲವೆ ಪ್ರತಿವಿದ್ಯೆ ಈ ಮೂರು ಸಾಧನೆಗಳಿಂದ ವಿದ್ಯಾರ್ಥಿಗೆ ವಿದ್ಯೆ ಲಬಿಸುವದು. 

ಜಃ ವೇದಾಭ್ಯಾಸಿಯು ಜೂಜು, ಪುಸ್ತಕ, ಪಾಠ, ನಾಟಕ ನೋಡುವದರಲ್ಲಿ ಸ್ತ್ರೀ ಲೌಲ್ಯ, ಆಲಸ್ಕ, 

ನಿದ್ರೆ ಎಂಬ ಆರೂ ಎದ್ಕೆಗೆ ವಿಘ್ಲಕಾರಿಗಳೆಂದು ಭಾವಿಸಿ ಅವುಗಳಿಂದ ದೂರವಿರಬೇಕು. 
ಗುರುಮುಖೇನ ಪ್ರತಿದಿನವೂ ವಿಹಿತ ಕಾಲದಲಿ ವರ್ಣಗಳನ್ನು ಸ್ವರಗಳನ್ನು 


ಅಸ್ತು ಟವಾಗದಂತೆ, ಸ್ಥಾನಾದಿಗಳ ಸ್ವಭಾವಕ್ಕನುಗುಣವಾಗಿ ಪ್ರಯೋಗಿಸಲು ಕಲಿತು, 
ಅವುಗಳನ್ನು ತನ್ನ ಸತತ ಸಾಧನೆ, ಸಾಹಸದಿಂದ ಕರಗತ ಮಾಡಿಕೊಳ್ಳಲು 
ಪ್ರಯತ್ನಿಸುವವನೇ ನಿಜವಾದ ಅಭ್ಯಾಸಿ ಎನಿಸುವನು. ಚೆನ್ನಾಗಿ ವರ್ಣಗಳನ್ನು ಉಚ್ಚರಿಸಲು 
ಬಂದರೆ ಮಾತ್ರ ಅವನು ಸಾಮವೇದದಲ್ಲಿ ಪ್ರಗತಿ ಪಡೆಯುವನೆಂಬ ಎಶ್ವಾಸ 
ಮಾಡಬಹುದು. ಇಂತಹ ಸಾಧಕನು ಗುರುವಿನ ಪ್ರೀತಿಗೆ ಪಾತ್ರನಾಗುವನಷ್ಟೇ ಅಲ್ಲದೆ 
ಅದರಿಂದ ಬ್ರಹ್ಮಲೋಕ ಹೊಂದಿ ಪೂಜ್ಯನಾಗುವನು. ನಾರದನೆ ಈ ರೀತಿಯಾಗಿ 
ಶಿಕ್ಲಾಗ್ರಂಥದ ದಾರಿಯನ್ನು ನಿನಗೆ ಉಪದೇಶಿಸಿರುವೆನು. ಈ ಮೊದಲನೆಯ 


ವೇದಾಂತವನ್ನು ತಿಳಿದ ಮನುಷ್ಯನು ಮುಕ್ತಿ ಪಡೆದು ಪರಲೋಕದಲ್ಲಿ ಸುಖಿಸುವನು. 
ನಾರದ ಮಹಾಪುರುಣದಲ್ಲಿ ಐವತ್ತನೆಯ ಅಧ್ಯಾಯ ಮುಗಿದುದು 


ER 


ಗಣಪತಿ ಪೂಜಾ ಹೋಮ ಶ್ರಾದ್ಧಾದಿ ವಿಧಾನ 


ಸನಂದ:- ಮುನಿಶ್ರೇಷ್ಠರೆ, ವೇದದ ಷಡಂಗಗಳಲ್ಲಿ ಶಿಕ್ಷಾ ಶಾಸ್ತ್ರದ ವಿಷಯವನ್ನು 
ನಿನಗೆ ಸಂಕ್ಷೇಪವಾಗಿ ನಿರೂಪಿಸಿದೆನು. ಈಗ ಕಲ್ಪಗ್ರಂಥದ ವಿಷಯವಾಗಿ ನಿರೂಪಿಸುತ್ತೇನೆ, 
ಕೇಳು. ಕಲ್ಪಗಳು ಐದು, ನಕ್ಷತ್ರ ಕಲ್ಪ, ವೇದಕಲ್ಪ, ಸಂಹಿತಾ ಕಲ್ಪ, ಅಂಗೀರಸ ಕಲ್ಪ, ಶಾಂತಿ 
ಕಲ್ಪವೆಂದು ನಕ್ಷತ್ರಗಳಲ್ಲಿ ನಾಯಕನಾದ ಚಂದ್ರನು ಹಿಂದೆ ಈ ನಕ್ಷತ್ರ ಕಲ್ಪದ ಬಗೆಗೆ 
ವಸ್ತಾರವಾಗಿ ಹೇಳಿದನು. ಅದನ್ನೇ ಇಲ್ಲಿ ಸಂಕ್ಷೇಪವಾಗಿ ನಿರೂಪಿಸಲಾಗಿದೆ. ಸಂದರ್ಭಕ್ಕೆ 
ತಕ್ಕಂತೆ ಇದು ಅವಶ್ಯ ಜ್ಞಾತವ್ಯ ಆದುದರಿಂದಲೇ ನೀ ನಗಾಗಿ ಈಗ ಶ್ರೋತವ್ಯ. 
ಎರಡನೆಯದಾದ ವೇದಕಲ್ಪದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ ನಾಲ್ಕು 
ಪುರುಷಾರ್ಥಗಳನ್ನು ಸಾಧಿಸುವ, ಚತುರ್ವೇದ ಎಧಾನವು ಬಣ್ಣಿಸಲ್ಪಟ್ಟಿದೆ. ಸಂಹಿತಾ 
ಕಲ್ಪದಲ್ಲಿ ವೇದ ಮಂತ್ರಗಳಿಗೆ ಯಷಿ ಛಂದಸ್ಸು, ದೇವತೆಗಳನ್ನು ಜ್ಞಾನಿಗಳು 
ವಿವರಿಸಿದ್ದಾರೆ. ಇದರಂತೆ ಅಂಗಿರಸ ಕಲ್ಪದಲ್ಲಿ ನಾಲ್ಕು ಮುಖದ ಬ್ರಹ್ಮನು ಅಧ್ಯಯನ 
ಅಧ್ಯಾಪನ ಯಜನ, ಯಾಜನ, ದಾನ, ಪ್ರತಿಗ್ರಹ ಎಂಬ ಷಟ್ಟರ್ಮಗಳನ್ನು ಅಭಿಚಾರ 
ಏಧಾನದಿಂದ ಏಸ್ತಾ ರವಾಗಿ ನಿರೂಪಿಸಿರುವನು. 


ಶಾಂತಿ ಕಲ್ಪದಲ್ಲಿ ದಿವ್ಯ ಭೋಗಗಳ ಪ್ರಾಪ್ತಿಗಾಗಿ ಹಾಗೂ ಅಂತರಿಕ್ಷ ಉತ್ಪಾತಗಳ 
ಶಮನಕ್ಕಾಗಿ ಪ್ರತ್ಯೇಕವಾಗಿ ಶಾಂತಿಗಳು ಹೇಳಲ್ಪಟ್ಟಿವೆ. ಕಲ್ಪ ಲಕ್ಷಣಗಳಲ್ಲಿ ಈ ಐದು 
ಕಲ್ಪಗಳ ಸಂಕ್ಷಿಪ್ತ ಲಕ್ಷ ಣಗಳನ್ನು ಹೇಳಲಾಗಿದೆ. ಇವುಗಳ ವಿಸ್ತೃತವಾದ ಯಥಾರ್ಥ ಲಕ್ಷಣ 
ಏಭಾಗಗಳು ಬೇರೆ ಬೇರೆ ಶಾಖೆಗಳಲ್ಲಿ ಬೇರೆ ಬೇರೆಯಾಗಿ ಉಕ್ತವಾಗಿವೆ. ಈಗ ಎಲ್ಲರಿಗೂ 
ಉಪಯುಕ್ತವಾಗುವ ಮತ್ತು ಮೇಲಿನ ಎಲ್ಲ ಕಲ್ಪಗಳಿಗೆ ಉಪಜೀವ್ಯವಾದ ಗೃಹ್ಯಕಲ್ಪದ 


ಬಗೆಗೆ ಹೇಳುತ್ತೆ ನೆ. ಸಾವಧಾನ ಚಿತ್ತದಿಂದ ಕೇಳು. 


ನಾರದ ಮಹಾಪುರಾಣ 243 


ಓಂಕಾರಶ್ಚಾಥಶಬ್ದಶ್ಚ ದ್ವಾವೇತ್‌ ಬ್ರಹ್ಮಣಃ ಪುರಾ 1 

ಕಂಠಂ ಭಿತ್ವ್ವಾ ವಿನಿರ್ಯಾತ್‌್‌ ತಸ್ಮಾನ್ಮಾಗಲಿಕಾವಿಮ್‌ೌ || 

ಕೃತ್ವಾ ಪ್ರೋಕ್ತಾನಿ ಕರ್ಮಾಣಿ ತದೂರ್ಧ್ಯಾನಿ ಕರೋತಿ ಯಃ | 

ಸೋತಥ ಶಬ್ದಂ ಪ್ರಯುಂಜೀತ ತದಾನಂತ್ಯಾರ್ಥಮಿಷ್ಯತೇ ॥ 

ಮೊದಲು ಓಂಕಾರ ಮತ್ತು "ಅಥ' ಇವೆರಡೂ ಬ್ರಹ್ಮನ ಕಂಠವನ್ನು ಭೇದಿಸಿಕೊಂಡು 
ಮೊದಲು ಹೊರಗೆ ಬಂದವು. ಆದುದರಿಂದ ಅವೆರಡು ಶಬ್ದಗಳು ಮಂಗಲಕಾರಕವಾಗಿವೆ. 

ಓಂಕಾರವನ್ನು ಚ್ಹರಿಸಿ ಉತ್ತಮವಾದ ವಿಹಿತ ಕರ್ಮಗಳನ್ನು ಮಾಡುವವನು ಅಥ 
ಶಬ್ದವನ್ನು ಪ್ರಯೋಗಿಸಬೇಕು. ಹಾಗೆ ಮಾಡಿದರೆ ಅಂತಹ ಕರ್ಮವು ಅನಂತ 
ಫಲಪ್ರದವಾಗುವದು. ಎಂದು ಜ್ಞಾನಿಗಳು ಹೇಳುತ್ತಾರೆ. ಪರಿಸಮೂಹನಕ್ಕಾಗಿ ಏಳು 
ದರ್ಭೆಗಳು ಶಾಖೆಗಳೆಂದು ಹೇಳಲ್ಪಟ್ಟಿವೆ. ಅದಕ್ಕೂ ಹೆಚ್ಚಾಗಬಾರದು, 
ಕಡಿಮೆಯಾಗಬಾರದು. ನೆಲದಲ್ಲಿ ಕ್ರಿಮಿ, ಕೀಟ ಹಕ್ಕಿ ಪಕ್ಷಿಗಳು ತಿರುಗುತ್ತಲಿರುತ್ತವೆ. 
ಅವುಗಳಿಂದ ರಕ್ಷಣೆಗಾಗಿ ಈ ಪರಿಸಮ್ರೋಹನ ವಿಧಿಯು ಹೇಳಲ್ಪಟ್ಟಿದೆ. ಮೂರು ಸಮಾನ 
ರೇಖೆಗಳನ್ನು ಹೆಚ್ಚು ಕಡಿಮೆ ಇಲ್ಲದಂತೆ ಮಾಡಬೇಕು. ಹಿಂದೆ ಆ ಭೂಮಿಯು ಮಧು, 
ಕೈಟಭರೆಂಬ ದೈತ್ಯರ ಮೇದಸ್ಸಿ(ಕೊಬ್ಬು) ನಿಂದ ವ್ಯಾಪಿಸಿತ್ತು. ಅದಕ್ಕಾಗಿಯೇ ಈ ಭೂಮಿಗೆ 
ಮೇದಿನಿ ಎಂಬ ಹೆಸರು ಬಂದಿದೆ. ಎಲ್ಲೆಲ್ಲಿಯೂ ಆ ದೈತ್ಯರ ಕೊಬ್ಬಿನಿಂದ ಉದ್ದ ಹಬ್ಬಿದ 
ಈ ನೆಲದ ಮೇಲ್ಪದರು ಅಪವಿತ್ರ, ಅದಕ್ಕಾಗಿ ಯಾವದೇ ಪುಣ್ಯ ಕರ್ಮ ಮಾಡುವಾಗ 
ಗೋಮಯದಿಂದ ನೆಲವನ್ನು ಸಾರಿಸಬೇಕು. 

ಬಂಜೆ ಅಕಳು, ಕರು ಸತ್ತ ಆಕಳಿನ ಗೋಮಯವು ಯಜ್ಞಕ್ಕೆ ನಿಷಿದ್ದ ಮುಗಿಲಿನಲ್ಲಿ 
ಯಾವಾಗಲೂ ಹಾರಾಡುವ ಕ್ರೂರ ಪಕ್ಷಿಗಳನ್ನು ಹೊಡೆಯುವರಕ್ಕಾಗಿ ಉದ್ದರಣೆ ಪಾತ್ರವು 
ವಿಹಿತವಾಗಿದೆ. ಯಾವಾಗಾದರೊಮ್ಮೆ ಆ ನೆಲಕ್ಕೆ ತಗಲಬಹುದಾದ ಮೂಳೆ, ತೊಗಲು, 
ಮುಂತಾದ ಅಶುದ್ದ ಪದಾರ್ಥಗಳಿಂದ ಭೂಮಿಯನ್ನು ಪರಿಶುದ್ದ ಮಾಡಲಿಕ್ಕಾಗಿ 
ದರ್ಭೆಯಿಂದ ನೆಲವನ್ನು ಉತ್ಪನನ ಮಾಡಬೇಕು. ನೀರಿನಲ್ಲಿ ಎಲ್ಲ ದೇವತೆಗಳು 
ಸನ್ನಿ ಹಿತವಾದದ್ದರಿಂದ ಯಜ್ಞ ಮಾಡುವ ಭೂಮಿಯನ್ನು ಜಲದಿಂದ ಪೋಕ್ಟಣೆ 
ಮಾಡಬೇಕು. ಹೋಮಕ್ಕಾಗಿ ಅಗ್ನಿಯನ್ನು ಮುತ್ತೈದೆಯರೇ ತರಬೇಕು. ಅದು ಕೂಡ 
ಮಂಗಲಕರವಾದ ಮಣ್ಣಿನ ಪಾತ್ರೆಯಲ್ಲಿ ಅಗ್ನಿಯನ್ನು ತಂದಬಳಿಕ ಅತ್ಯಲ್ಪ ನೀರಿನ 
ಹನಿಗಳಿಂದ ಪೋಕ್ಟಿಸಿ ಆ ಪಾತ್ರಸ್ಥ ಅಗ್ನಿ ಯನ್ನು ಹೋಮ ಮಾಡಲು ಇಡಬೇಕು. ಹಿಂದೆ 
ಬ್ರಹ್ಮಾದಿ ದೇವತೆಗಳು ಅಮೃತವು ನಾಶವಾಗಬಾರದೆಂದು ವೇದಿಕೆಯಲ್ಲಿ ಅಗ್ನಿಯನ್ನೂ 
ಹೊತ್ತಿಸಿ, ಅದು ಆರ(ನಂದ) ಬಾರದೆಂದು ಸಮಿಧೆಗಳನ್ನು ಹಾಕುತ್ತ ಅದನ್ನು 
ಪ್ರಜ್ವಲಿತವಾಗಿ ಇರಿಸಿದ್ದರು. ಯಜ್ಞಕುಂಡದ ದಕ್ಷಿಣ ಭಾಗದಲ್ಲಿ ದೈತ್ಯದಾನವರ ನೆಲೆ. 
ಅವರಿಂದ ಯಜ್ಞವನ್ನು ಕಾಪಾಡುವದಕ್ಕಾಗಿ ಆ ದಿಕ್ಕಿನಲ್ಲಿ ಬ್ರಹ್ಮದೇವರನ್ನು ಸ್ಥಾಪಿಸಬೇಕು. 
"ಪ್ರಣೀತಾ' ಮುಂತಾದ ಪಾತ್ರಗಳನ್ನು ಉತ್ತರ ದಿಕ್ಕಿನಲ್ಲಿ ಇರಿಸಿ ಪಶ್ಚಿಮ ದಿಕ್ಕಿಗೆ 
ಯಜಮಾನನು ಉಪವಿಷ್ಠನಾಗಬೇಕು. ಪೂರ್ವದಲ್ಲಿ ಎಲ್ಲ ದ್ವಿಜರು ಯತ್ತಿಜರು 
ಆಸೀನರಾಗಬೇಕು. ಯಜ್ಞ ಮಾಡುವಾಗ ಯಜಮಾನನು ಎಲ್ಲಿಯೋ ಲಕ್ಷ್ಯವಿಟ್ಟು 
ಈ ಯಜ್ಞ ಕರ್ಮವನ್ನು ಉದಾಸೀನ ಮಾಡಬಾರದು. 


244 ನಾರದ ಮಹಾಪುರಾಣ : 


ದ್ಯೂತೇ ಚ ವ್ಯವಹಾರೇ ಚ ಯಜ್ಞಕರ್ಮಣಿ ಯದ್ಭವೇತ್‌ | 

ಕರ್ತೋದಾಸೀನಚಿತ್ತಸ್ತತ್ಕರ್ಮ ನಶ್ಯೇದಿತಿ ರ್ದಿತಿಃ ॥ 

ಜೂಜಾಡುವದು, ವ್ಯವಹಾರ ಮತ್ತು ಯಜ್ಞಕರ್ಮ ಇವುಗಳಲ್ಲಿ ಕರ್ತೃವು 
ಉದಾಸೀನಚಿತ್ತನಾದರೆ ಕರ್ಮವು ನಷ್ಟವಾಗುವದು. ಯಜ್ಞ ಕಾರ್ಯಕ್ಕಾಗಿ ಬ್ರಹ್ಮ ಮತ್ತು 
ಆಚಾರ್ಯರ ಸ್ಥಾನಕ್ಕಾಗಿ ಯಜಮಾನನು ತನ್ನ ಶಾಖೆಯವರನ್ನೇ ಆರಿಸಬೇಕು. ಯತ್ತಿಜರು 
ಮಾತ್ರ ಯಾವ ಶಾಖೆಯವರು ಆದರೂ ಸರಿ. ಯಾರು ಯಾರು ಲಭಿಸುವರೋ 
ಅವರೆಲ್ಲರನ್ನು ಗೌರವದಿಂದ ಸತ್ವರಿಸಬೇಕು. ಎರಡು ಬೆರಳು ಉದ್ದ ಇರುವ ಎರಡು 
"ಪವಿತ್ರ' ನಾಲ್ಕು ಬೆರಳಿನ ಪರಿಮಿತಿಯುಳ್ಳ 'ಪ್ರೋಕ್ಟಣೆ' ಪಾತ್ರೆ. ಮೂರು ಅಂಗುಲ 
ಉದ್ದವಾದ ತುಪ್ಪದ ಪಾತ್ರೆ, ಆರು ಅಂಗುಲ ಪರಿಮಿತಿಯುಳ್ಳ ಹೋಮ "ಚರು' ಮಾಡುವ 
ಪಾತ್ರೆಗಳನ್ನು ಯಜ್ಞದಲ್ಲಿ ಉಪಯೋಗಿಸಬೇಕು. ಎರಡು ಅಂಗುಲದ ದರ್ಭೆಯಿಂದ 
"ಉಪಮಯ 'ಎಂಬ ಸಾಧನವನ್ನು, ಒಂದು ಅಂಗುಲ ದರ್ಭೆಯಿಂದ ಸಂಮಾರ್ಜುನವನ್ನೂ 
ಆರು ಅಂಗುಲ ಸುವ ಮೂರೂವರೆ ಅಂಗುಲ ಅಳತೆಯ 'ಸುಕ್‌' ಒಂದು ಚೋಟ ಉದ್ದದ 
ಸಮಿಧೆಗಳು ಆರು ಅಂಗುಲದ ಪೂರ್ಣ ಪಾತ್ರೆಯು. ಉತ್ತರದಲ್ಲಿ ಎಂಟು ಮುಷ್ಟಿ 
ಪರಿಮಿತಿಯ "ಪ್ರಣೀತಾ' ಎಂಬ ಪಾತ್ರೆಯನ್ನು ವ್ಯವಸ್ಥಿತವಾಗಿ ಸ್ಥಾಪಿಸಬೇಕು. ದೇಶದಲ್ಲಿದ್ದ 
ಎಲ್ಲ ತೀರ್ಥಗಳು ಸಮುದ್ರಗಳು, ನದಿಗಳು, ಇದರಲ್ಲಿ ಸನ್ನಿಹಿತವಾಗಲಿ ಎಂಬ 
ಅನುಸಂಧಾನದಿಂದ ಅದರಲ್ಲಿ ನೀರನ್ನು ತುಂಬಬೇಕು. ವೇದಿಕೆಯ ತುಂಬ ದರ್ಭೆಗಳನ್ನು 
ಹರಡಿ, ದರ್ಭೆಗಳ "ಪರಿಸ್ತರಣ'ಗಳನ್ನು ಸುತ್ತಲೂ ಇಡಬೇಕು. ಇಂದ್ರನ ವಜ್ರಾಯುಧ, 
ವಿಷ್ಣುವಿನ ಚಕ್ರ, ಶಿವನ ತ್ರಿಶೂಲ, ಇವು ಮೂರು ದರ್ಭೆಯ ರೂಪದಿಂದ ಪವಿತ್ರ 
ಛೇದನಗಳಾಗಿರುತ್ತವೆ, 'ಪ್ರೋಕ್ಷಿಣಿ' ಮತ್ತು "ಪ್ರಣೀತಾ' ಪಾತ್ರೆಗಳಲ್ಲಿ ನೀರನ್ನು 
ತುಂಬಬೇಕು. ಒಂದು ಫಲದಷ್ಟು ತುಪ್ಪದ ಪಾತ್ರೆಯನ್ನು ಶುದ್ದ ಗೊಳಿಸಬೇಕು. ಯಜ್ಞದಲ್ಲಿ 
ಕುಂಬಾರನು ಮಾಡಿದ ಮಣ್ಣಿನ ಪಾತ್ರೆ ಉಪಯೋಗಿಸಕೂಡದು. ಸ್ಕೃತಿ ಗ್ರಂಥಗಳಲ್ಲಿ 
ಕುಂಬಾರನು ಚಕ್ರದಿಂದ ಮಾಡಿದ ಮಣ್ಣಿನ ಪಾತ್ರೆಯು ಆಸುರವೆಂದು ಹೇಳಲಾಗಿದೆ. ಸ್ವಂತ 
ಕೈಯಿಂದಲೇ ಮಣ್ಣಿನ ಪಾತ್ರೆ ಮಾಡಿದರೆ ಅದು ದೈನಿಕ ಎಂದೆನಿಸುವದು. 

ಶುಭಾಶುಭ ಕರ್ಮಗಳಿಗೆಲ್ಲ 'ಸುವ'ವು ಅತ್ಯಾವಶ್ಯಕ. ಅದನ್ನು ಪರಿಶುದ್ಧ ಗೊಳಿಸಲು 
ಮೊದಲು ಬೆಂಕಿಯಲ್ಲಿ ಕಾಯಿಸಬೇಕು. ಅಗ್ನಿ, ಸೂರ್ಯ, ಸೋಮ, ಬ್ರಹ್ಮ, ವಾಯು, ಯಮ, 
ಈ ಆರು ದೇವತೆಗಳು ಈ 'ಸ್ತುವ'ದ ಪ್ರತಿಯೊಂದು ಅಂಗುಲದಲ್ಲಿಯೂ 
ಸನ್ನಿಹಿತರಾಗಿರುತ್ತಾರೆ. ಮೊದಲೇ ದರ್ಭೆಗಳಿಂದ ಸಂಮಾರ್ಜನ ಮತ್ತು ಉಪಯಮ ಎಂಬ 
ಹೋಮ ಸಾಧನೆಗಳನ್ನು ಮಾಡಿಟ್ಟುಕೊಂಡಿರಬೇಕು. ಉಪಯಮವು ಪಂಚಶಾಖೀಯರಿಗೆ 
ಮಾತ್ರ ಸಂಬಂಧಪಡುತ್ತದೆ. ಶ್ರೀ ಪರ್ಣ, ಬನ್ನಿಯ ಎಲೆ ಬೋರೆ ಗಿಡದ ಎಲೆ, 
ಮುತ್ತುಗದ ಎಲೆಗಳಿಂದ ಸ್ರುವ ಸ್ರುಕ್‌ ಎಂಬ ಹೋಮ ಸಾಧನೆಗಳನ್ನು ಮಾಡಬೇಕು. 
ಪತಿತರು, ನಾಯಿ, ಕತ್ತೆ ಮುಂತಾದ ಪ್ರಾಣಿಗಳು ಹೋಮ ದ್ರವ್ಯಗಳನ್ನು ನೋಡಬಾರದು. 
ಅಂತಹವರ ದೃಷ್ಟಿದೋಷ ಪರಿಹಾರಕ್ಕಾಗಿ ಆ ಪಾತ್ರೆಗಳಿಗೆ 'ಪ್ರೋಕ್ಟಣೆ' ಮಾಡಬೇಕು. 
ಪೂರ್ಣ ಪಾತ್ರೆಯನ್ನು ಸ್ಥಾಪನ ಮಾಡದಿದ್ದರೆ ಯಜ್ಞವು ಅಪೂರ್ಣವೆಂದೆನಿಸುವದು. 
ಎಂಟು ಮುಷ್ಟಿ ಪರಿಮಾಣವುಳ್ಳ ನಾಲ್ಕು 'ಪುಷ್ಕಲ' ಗಳನ್ನು, ರಚಿಸಬೇಕು. ಅವು ಪೂರ್ಣ 
ಪಾತ್ರೆ ಎಂದು ತಿಳಿಯಬೇಕು. ಹೋಮ ನಡೆದ ಕಾಲದಲ್ಲಿ ಯಾರು ಕೂಡಲು ಬಂದರೂ 


ನಾರದ ಮಹಾಪುರಾಣ 245 


ಆಸನ ಹಾಕಬಾರದು. ಯಜ್ಞ ಕಾಲದಲ್ಲಿ ಎಲ್ಲಿಯಾದರೂ ಆಸನದಲ್ಲಿ ಕುಳಿತು 
ಕೊಳ್ಳ ಬಂದರೆ ಅವರಿಗೆ ಅಸನ ಕೊಡಕೂಡದು. ಯಜ್ಞದಲ್ಲಿ ಅಗ್ನಿಯು ಉದ್ದೀಪಿತ 
1 ಅವನೆದುರು ಬೇರೆಯವರು ಆಸನಾರೂಢರಾಗಬಾರದು. 

ಯಜ್ಞ ಪ್ರಾರಂಭದಲ್ಲಿ 'ಸ್ರುಕ್‌' ಸ್ತುವ' ಜಪಮಾಲೆ 'ಶಕ್ತಿ' ಮುಂತಾದ 
ಆಯುಧಗಳನ್ನು ಧರಿಸಿದ ನಾಲ್ಕು ತೋಳುಗಳುಳ್ಳ ಮೇಷವಾಹನನಾದ ಆಗ್ನಿ ದೇವನನ್ನು 
ಧ್ಯಾನ ಮಾಡಿ ಹೋಮ ಕರ್ಮಾದಿಗಳನ್ನು ಚ ನ್ಯ ಆ ಹೋಮದಲ್ಲಿ ಎಳ್ಳನ್ನು 
ಮಿಶ್ರ ಮಾಡಬೇಕು. ಹೋಮ ಕಾಲದಲ್ಲಿ ಮೂರು ಮುದ್ರೆ ಗಳನ್ನು ಪ್ರಯೋಗಿಸುವ 
ಸಂಪ್ರದಾಯವಿದೆ. ಅಭಿಚಾರ ಪ್ರಯೋಗದಲ್ಲಿ ಸೂಕರೀ ಮುದ್ರೆ pS 
ಸಮಯದಲ್ಲಿ ಹಂಸೀ, ಮೃಗೀ ಮುದ್ರೆ ಉಪಯೋಗಿಸುತ್ತಾರೆ. ಐದೂ ತುದಿ 
ಬೆರಳುಗಳನ್ನು ಕೂಡಿಸಿ ಅದರಿಂದ ಆಹುತಿಯನ್ನು ಅಗ್ನಿಯಲ್ಲಿ ಹಾಕಿದರೆ ಸೂಕರೀ ಮುದ್ರೆ. 
ಕನಿಷ್ಠಿಕೆ ಅಂದರೆ ಕಿರುಬೆರಳನ್ನು ಬಿಟ್ಟು ಉಳಿದ. ನಾಲ್ಕು ಬೆರಳುಗಳಿಂದ (ತುದಿಗಳಿಂದ. ) 
ಆಹುತಿ ಹಾಕಿದರೆ ಅದು ಹಂಸೀ ಮುದ್ರೆ, ಇನ್ನು ಕೊನೆಯ ಎರಡು ಬೆರಳು ಬಿಟ್ಟು 
ಮೊದಲಿನ ಮೂರು ಬೆರಳು (ಹೆಬ್ಬ ರಳು ಮತ್ತು ತೋರುಬೆರಳು, ನಡುಬೆರಳು) ಗಳಿಂದ 
ಆಹುತಿ ನೀಡಿದರೆ, ಮೃಗೀ ಮುದ್ರೆ ಎನಿಸುವದು. ಯತ್ತಿಜರು ಎಳ್ಳು, ಮೊಸರು, ತುಪ್ಪ, 
ಜೇನುತುಪ್ಪ ಇವುಗಳ ಸಹಿತವಾಗಿ ಐದೂ ಬೆರಳುಗಳಿಂದ ಆಹುತಿ ನೀಡಿ ಹೋಮ 
ಮಾಡಬೇಕು. ಪುಣ್ಯಕರ್ಮದಲ್ಲಿ ದರ್ಭೆಯಿಂದ ಮಾಡಿದ ಪವಿತ್ರ ವನ್ನೂ "ಅನಾಮಿಕಾ' 
ಎಂದರೆ ಕಿರಿಬೆರಳಿನ ಪಕ್ಕ ದ ಬೆರಳಿನಲ್ಲಿ ಇಟ್ಟು ಕೊಳ್ಳ ಬೇಕು. 


ಯಾವುದೇ ಶುಭ ಕರ್ಮ ಆರಂಭಿಸುವಾಗ ಮೊದಲು ಗಣಪತಿಯನ್ನು ಪೂಜಿಸಬೇಕು. 
ಇಲ್ಲದಿದ್ದರೆ ಯಾವ ಕೆಲಸವೂ ನಿರ್ವಿಘ್ನವಾಗಿ ನಡೆಯಲಾರದು. ಪೂಜ, ಹೋಮಗಳ 
ಪಾ ರಂಭದಲ್ಲಿ ವಿನಾಯಕನನ್ನು ಪೂಜಿಸದಿದ್ದರೆ ರಾಜನ ಹೊಟ್ಟೆ ಯಿಂದ ಹುಟ್ಟಿದರೂ 
ಅರಸನಾಗುವದಿಲ್ಲ. ಮದುವೆಯಾದ ಮಹಿಳೆ ಪತಿಯೊಡನೆ ಮಿಲನ ಹೊಂದಿದರೂ 
ಮಕ್ಕ ಛಾಗುವದಿಲ್ಲ. ವ್ಯಾಪಾರಿಗೆ ಲಾಭವಾಗುವದಿಲ್ಲ. ಬೇಸಾಯಗಾರನಿಗೆ ಕೃಷಿ 
ಫಲದಾಯಕವಾಗುವದಿಲ್ಲ. ಆದುದರಿಂದ ಎಫ್ಟೆ ಶ್ವ ರನ ಅನುಗ್ರಹ ಪಡೆಯಲಿಕ್ಕಾ ಗಿ ವಿಧಿ 
ಪೂರ್ವಕ ಗಣಪತಿ ಪೂಜೆಯನ್ನು ಮಾಡಿ ದ್ವಿ ಜರಿಂದ ಸ್ವ ಸ್ಲಿವಾಚನ ಮಾಡಿಸಬೇಕು. ಬ್ರ ಹ್ಥಾದಿ 
ದೇವತೆಗಳು ಎಫ ನಾಶಕ್ಕಾ ಗಿ ಹಾಗೂ ನಿರ್ವಿಘ್ನ ಪರಿಸಮಾಪ್ತಿ ಗಾಗಿ 
ಈ ಸಿದ್ದಿ ವಿನಾಯಕನನ್ನು ನಿಯಮಿಸಿರುವರು. ವಿನಾಯಕನ "ಪೂಜೆ ಮಾಡುವವರು 
ಗಣಪತಿಯ ಅನುಗ್ರ ಹಕ್ಕ ಪಾತ್ರರಾಗುವರು. 


ಈ ಗಣಪತಿ ಪೂಜಾ ನಂತರ ಹೋಮ ಮಾಡುವವರು, ನದೀ ಸಂಗಮಸ್ಥ ಛ 
ಸರೋವರ, ಗಜಶಾಲೆ ಅಶ್ವಶಾಲೆಗಳ ಬಳಿಯ ಮೃತ್ತಿ ಕೆಯನ್ನು ತಂದಿಡಬೇಕು. 
ಗೋರೋಚನ, ಗಂಧ ಗುಗ್ಗುಳ ತಂಡದ. ನಾಲ್ಕು ಕಲಶಗಳನ್ನು ತಂದು ಜಲಾಭಿಮಾನಿ 
ದೇವತೆಗಳ ಆಹ್ವಾ ನದೊಂದಿಗೆ ಗಣಪತಿಗೆ ಅಭಿಷೇಕ ಜಾ 'ಗಣಪತಿಯ ತಲೆಯಲ್ಲಿ 
ದರ್ಭೆತೆಗೆದುಕೊಂಡು ಸುಗಂಧಿ ತೈ ಲವನ್ನು ಸ್ರುವದಲ್ಲಿ ಹಾಕಿಕೊಂಡು ""ಮಿತ್ರಾ ಯ 
ಸ್ವಾಹಾ'' ಎಂದು ಆಹುತಿ ಡೂ ಅನಂತರ “ಶಾಲಾಯ ಸ ಸ್ವಾಹಾ,'' "ಕಟಂ ಕಟಾಯ 
ಸ್ಥಾಹಾ'', ""ಕೂಷ್ಠಾಂಡಾಯ ಸ್ವಾಹಾ,'' ""ರಾಜಪುತ್ರಾಯ ಸ್ವಾಹಾ,'' ಎಂದು ಮಂತ್ರ ಹೇಳಿ 


246 ನಾರದ ಮಹಾಪುರಾಣ 


ಆರು ಆಹುತಿಗಳಿಂದ ಹೋಮ ಮಾಡಬೇಕು. ಅನಂತರ ಗಣಪತಿಯ ನಾಮ ಮತ್ತು 
ಮಂತ್ರ ಗಳನ್ನು ಉಚ್ಚ ರಿಸಿ, ನಮಸ್ಕ ರಿಸಿ, ನಾಲ್ಕು ದಾರಿ ಸೇರುವ ಕೂಟದಲ್ಲಿ ಸೂರ್ಯ ನಿಗೆ ಬಲಿ 
ಆಸು ಆ ಬಳಿಕ, ಮೊಸರನ್ನ, ಎ ಡೆ ತಂಬಿಟ್ಟು, ಕಡಬು ಘಾಟಿ ನೈವೇದ್ಯ 
ಸಮರ್ಪಿಸಬೇಕು. ನೆಲಕ್ಕೆ ತಲೆಹಚ್ಚಿ 'ಪಂದಿಸಬೇಕು. ಗಣಪತಿಯ ತಾಯಿ ಪಾರ್ವತಿಯನ್ನು 
ತಂದೆ ಈಶ್ವ ರನನ್ನು ಧೂಪ, ದೀಪ, ಗಂಧ, ಹೂವಿನ ಹಾರ, ನೈವೇದ್ಯ ಗಳಿಂದ ಪೂಜಿಸಿ. 
ದ್ವಿ ಜರಿಗೆ ಜೋಜನ ಮಾಡಿಸಬೇಕು. ಗುರುಗಳಿಗೆ ಜೋಡು ಬಟ್ಟೆ ದಶ ನೀಡಬೆಕು. ಹೀಗೆ 
ಗಣಪತಿ ಪೂಜೆ ಮಾಡಿದನಂತರ ಸೂರ ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, 
ರಾಹು ಕೇತುಗಳೆಂಬ ನವಗ್ರಹಗಳನ್ನು ಸ್ಥಾ ಖನಿಜೇಕು. 


ತಾಮ್ರ, ಬೆಳ್ಳಿ, ರಕ್ತ ಚಂದನ, ಬಂಗಾರ, ಕಬ್ಬಿಣ, ಉಕ್ಕು, ಸೀಸ, ಹಿತ್ಕಾಳೆ, ಶ್ರಿ ಶ್ರೀ ಗಂಧ 
ಮಂ "ನವಗ್ರ ಹ ಪ್ರ ತಿಮೆಗಳನ್ನು ಫಾ ಆಗ್ರ ಹಗಳ ಬಣ್ಣಕ್ಕೆ 
ಅನುಸಾರವಾದ ವಸ್ತ್ರ ಹೂಗಳನ್ನು A. ಗಂಧ, ಗುಗ್ಗುಳ, ಜಸ್‌ 
ಅರ್ಚಿಸಿ ಸೂರ್ಯಾದಿ "ನವಗ್ರಹ ದೇವತೆಗಳಿಗೆಲ್ಲ ಚರು ಮಾಡಿ ಆಹುತಿ ನೀಡಬೇಕು. 
ಸೂರ್ಯನಿಗೆ "ಆಕೃಷ್ಣೇನ ರಜಸಾ' ಎಂಬ ಮಂತ್ರ ಹೇಳಿ ಎಕ್ಕೆಯ ಕಟ್ಟಿ ಗೆಗಳಿಂದ ಸಮಿಧೆ 
ಹನ ಜೇನುತುಪ್ಪ, ಮೊಸರು, ತುಪ್ಪ, ತಪದ ಟೂ ಜು ಇಪ್ಪತ್ತ ೦ಟು ಆಹುತಿ 
ನೀಡಿ ಹೋಮ ಮಾಡಬೇಕು. ಇದರಂತೆ ಚಂದ್ರನಿಗೆ ಮುತ್ತುಗದ ಸಮಿಧೆಗಳಿಂದ “ಇಮಂ 
ದೇವಾ'' ಎಂಬ ಮಂತ್ರ ಹೇಳಿ ಎಂಟು ನೂರಾ ಇಪ್ಪ ತ್ರೆ ಟ್‌ ಬಾರಿ ಜೇನುತುಪ್ಪ ಮೊಸರು, 
ತುಪ್ಪ ಹಾಲಿನಿಂದ ಆಹುತಿ ನೀಡಬೇಕು. ಮಂಗಳನಿಗೆ ಅಗ್ನಿ ರ್ಮೂರ್ಬಾ ""ಯುವಕಃ ಪುತ್ರಃ' 
ಎಂಬ ಮಂತ್ರದಿಂದ ಖದಿರ ವೃಕ ದ ಸಮಿಧೆಗಳಿಂದಲೂ ಬುಧನಿಗೆ “ಉದ್ಭುಧ್ಯಸ್ವಾಹಾತಿ 
ಯದಯನ್‌'' ಎಂಬ ಮಂತ್ರ ದಿಂದ ಉತ್ತರಣೆ ವೃಕ್ಷದ ಸಮಟಿಗಳಂದಲೂ, ಗುರುವಿಗೆ 
"ಅನ್ನಾತ್ಪ ರಿಶ್ರುತಳ' ಎಂಬ ಮಂತ್ರ ದಿಂದ ಒಪ್ಪ ಲಿಗಿಡದ ಸಮಿಧೆಗಳಿಂದಲೂ, ಶುಕ್ರನಿಗೆ 
"ಶನ್ನೊ ದೇವ ಮಂತ್ರದಿಂದ ಅತ್ತಿ ಗಿಡದ. ಸಮಿಧೆಯುಪಯೋಗಿಸಿ, ಶನಿಗ್ರ ಹಕ್ಕ 
"ಕಾಂಡಾತ್ಕಾಂಡಾತ್‌' ಎಂಬ ಮಂತ್ರ ದಿಂದ ಬನ್ನಿ ಗಿಡದ ಸಮಿಧೆಗಳಿಂದಲೂ £5 
ಕೇತುಗಳಿಗೆ ""ಕೇತುಮಕ್ರನ್‌ ಕೇತವಃ' ಎಂಬ ಮಂತ್ರ ದಿಂದ ಹುಲ್ಲು ದೂರ್ವೆಗಳನ್ನೇ 
ಸಮಿಧೆ ಮಾಡಿಕೊಂಡು ತುಪ್ಪ, ಜೇನುತುಪ್ಪ, ಹಾಲು ಮೊಸರುಗಳಿಂದ ಎಂಟುನೂರಾ 
ಇಪ್ಪ ತ್ರೆ ೦ಟು ಸಲ ಹೋಮ ಮಾಡಬೇಕು. 


ನವಗ್ರಹಗಳಲ್ಲಿ ಒಂದೊಂದು ದೇವತೆಗೆ ಒಂದೊಂದು ಪಕ್ವಾನ್ನ ಇಷ್ಟವಾಗಿದ್ದು 
ಅದನ್ನು ನಿವೇದಿಸಿ ದ್ವಿಜರಿಗೆ ಊಟ ಮಾಡಿಸಬೇಕು. ಸೂರ್ಯನಿಗೆ "ಸಕ್ಕರೆ, ಚಂದ್ರ ನಿಗೆ 
ಜಾ odd ತುಪ್ಪ, ಬುಧನಿಗೆ ಖೀರು, ಗುರುವಿಗೆ ಮೊಸರನ್ನ, ಶುಕ್ರ ನಿಗೆ ತುಪ್ಪ, 
ಶನಿಗೆ ಹಿಟ್ಟು. ರಾಹುವಿಗೆ ಮಾಂಸ,ಕೇತುವಿಗೆ ಚಿತ್ರಾನ್ನ ಇವುಗಳನ್ನು "ನಿವೇದಿಸಿ ಆಯಾ 
ಜನರಿಗೆ ಕೊಟ್ಟು ಭೋಜನ ಮಾಡಿಸಬೇಕು. ಮತ್ತು. ಆ ದೇವತೆಗಳಿಗೆ ಪಿ ಪ್ರಿಯವಾದ 
ಆಹಾರಪದಾರ್ಥ ದಾನನೀಡಬೇಕು. ಸೂರ್ಯನ ಪಿ ್ರೀತಿಗಾಗಿ ಗೋದಾನ, ಚಂದ್ರ ನಿಗೆ ಶಂಖ, 
ಮಂಗಳನಿಗೆ ಕಂಬಳಿ, ಬುಧನಿಗೆ ಕುದುರೆ, ಗುರುವಿಗೆ ಜಿಂಕೆ, ಶುಕ್ರನಿಗೆ ಸಮನ ಶನಿಗೆ 
ಕಬ್ಬಿಣ, ರಾಹು ಕೇತುವಿಗೆ ಆಡು ಪ್ರಿಯವಾದ ಪದಾರ್ಥವಾಗಿದ್ದು ಬಡವರಿಗೆ ದಕ್ಷಿಣಾ 
ರೂಪವಾಗಿ ಅವುಗಳನ್ನು ದಾನ ನೀಡಬೇಕು. ಹಾಗೂ ಒಂದೊಂದು ಸುವರ್ಣಾನಾಣ್ಯ 
ದಕ್ಷಿಣೆ ನೀಡಬೇಕು. 


ನಾರದ ಮಹಾಪುರಾಣ 247 


ಹೀಗೆ ಗಣಪತಿ ಹಾಗೂ ನವಗ್ರಹ ಪೂಜೆ ಮಾಡುವವನು ಕರ್ಮಸಾಫಲ್ಯ ಹೊಂದಿ 

ಐಶ್ವರ್ಯ ಹೊಂದುವನು. ಈ ಗ್ರಹ ಪೂಜೆಗಿಂತ ಮೊದಲು ಶುಭಕಾರ್ಯದಲ್ಲಿ ಮಾತೃ ಪೂಜೆ 
ಮಾಡಬೇಕು. "ವಸೋ ಪವಿತ್ರಂ' ಎಂಬ ಮಂತ್ರದಿಂದ ಜಲಧಾರೆಯನ್ನು ಕಲ್ಪಿಸಿ ಗಾರಿ 
ಮುಂತಾದ ಮಾತೃ ದೇವತೆಗಳನ್ನು ಪೂಜಿಸಬೇಕು. ವೃದ್ಧಿಕರ್ಮಗಳಲ್ಲಿ ಗೌರೀ ಪದ್ಧಾ ಶಚೀ, 
ಮೇಧಾ ಸಾವಿತ್ರಿ, ವಿಜಯಾ, ಜಯಾ, ದೇವಸೇನಾ. ಸ್ಪಧಾ, ಸ್ವಾಹಾ, ಮಾತ್ರಕಾ, ವೈಧ್ಯತಿ 
ಧೃತಿ, ಪುಷ್ಠಿ, 'ಹೃಷ್ಟಿ ಎಂಬ ಹದಿನಾರು ಮಾತೃ ದೇವತೆಗಳನ್ನು ಗಣೇಶನನ್ನೂ, 
ಕುಲದೇವತೆಯನ್ನೂ ಪೂಜಿಸಬೇಕು. ಈ ಮಾತೃ ದೇವತೆಗಳಿಗೂ ಕುಲದೇವತೆಗೂ 
ಗಣಪತಿಗೂ ಷೋಡಶೋಪಚಾರ ಪೂಜೆ ಸಲ್ಲಿ ಸಬೇಕು. | 

ಆವಾಹನಂ ತಥಾ ಪಾದ್ಯಂ ಮರ್ಫಂ ಸ್ನಾನಂ ಚ ಚಂದನಂ । 

ಅಕ್ಷ ತಾಂ ಶೈವ ಪುಷ್ಪಾ ಣಿ ಧೂಪಂ ದೀಪಂ ಫಲಾನಿ ಚ ॥ 

ನೈವೇದ್ಯಾಚಮನೀಯಂ ಚ ತಾಂಬೂಲಂ ಪೂಗಮೇವ ಚ । 

ನೀರಾಜನಂ ದಕ್ಷಿಣಾಂ ಚ ಕ್ರ ಮಾದ್ದ ದ್ಯಾಚ್ಚ ತುಪ್ಪ ಯೇ ॥ 

ಈ ಮಾತೃ ದೇವತೆ ಮುಂತಾದವರ ಪ್ರಿ ತ ರ್ಥವಾಗಿ, ಆವಾಹನೆ, ಪಾದ್ಯ, ಅರ್ಫ್ಯ ಸ್ನಾನ, 
' ಗಂಧ, ಅಕ್ಷತೆ: ಹೂವು, ಧೂಪ, ದೀಪ, ಫಲ ನೈವೇದ್ಯ, ಆಜಂ, ಎಲೆ , ಅಡಿಕೆ, 
| ಮಂಗಳಾರತಿ ಮತ್ತು ದಕ್ಷಿಣೆ ನಿ ಎಂಬ ಷೋಡಶೋಪಚಾರಗಳನ್ನು ಕ್ರಮವಾಗಿ 
ಸಮರ್ಪಿಸಬೇಕು. ಸಂಪ ಪತ್ತು ಹಾಗೂ ಸಂತಾನಗಳನ್ನು ಬಯಸುವವರು ರದ ಪಿತೃ 
ಕಲ್ಪವನ್ನು ಹೇಳುವೆನು. ಪಿತೃ ಗಳನ್ನು ಉದ್ದೆ ಆಶಿಸಿ ಮಾಡಿದ ಶ್ರಾದ್ಧಾದಿ ಕರ್ಮಗಳಿಂದ 
ಮನುಷ್ಯನು ಇಚ್ಛಿತ ವಾಂಛಿತಗಳನ್ನು ಹೊಂದುವನು. ಪಿತೃಶ್ರಾ ದೃವನ್ನು ಅಮಾವಾಸ್ಯೆ, 
ಮಾರ್ಗಶಿರ, ಪು ಪುಷ್ಕ, ಮಾಘ, ಪಾಲ್ಲು ಣ ಮಾಸಗಳ ಕೃಷ್ಣ ಪಕ್ಷದ ಅಷ್ಟಮಿ ಅಂದರೆ ಅಷ್ಟಕಾ 
ದಿನಗಳಲ್ಲಿ ಹಾಗೂ ವೃ ದ್ದಿ, ಕೃಷ್ಣ ಪಕ್ಷ ದಲ್ಲಿ ಮಾಡುವದು ವಿಹಿತ. ಅಲ್ಲದೆ ಉತ್ತ ರಾಯಣ 
ಹಾಗೂ ದಕ್ಷಿ ಣಾಯನ ಪುಣ್ಯ ಕಾಲಗಳಲ್ಲಿ ಯೂ ಮೇಘ ತುಲಾ ಸಂಕ್ರ ಮಣಗಳ ಪರ್ವಕಾಲ 
ದಲ್ಲಿಯೂ, "ವೃತೀಪಾತ, ಗಜಚ್ಛಾಯಾಯೋಗ ಸಂಧಿಸಿದಾಗ ಮಾಡಿದರೆ ಪ ಪುಣ್ಯ ಪ್ರಾಪ್ತಿ ಹೆಚ್ಚು. 
ಅದರಲ್ಲಿ ಯೂಸೂರ್ಯ ಚಂದ್ರಾದಿಗ್ರ ಹಣಗಳಲ್ಲಿ ಮಾಡಿದ ಶ್ರಾ ದ್ದ ದಿಂದ ಪಿತ ಗಳಿಗೆ: ಸಂತೃ ಹ್ಮ 
ಬರುವದಲ್ಲ ದೆ ಮಾಡಿದವನ ಸಕಲ ಅಭೀಷ್ಟ ಗಳು ನೆರವೇರುತ 2 ವೆ. “ಪರಗತಿ ದೊರೆಯುತ್ತ ತೆ 


ಶ್ರಾದ್ಧಕ್ಕೆ ಆಮಂತ್ರಿಸಲು ಎಂತಹ ದ್ವಿಜರು ಬೇಕೆಂಬುದನ್ನು ಹೇಳುತ್ತೇನೆ ಕೇಳು. ಸಕಲ 
ವೇದ, ವೇದಾಂಗ ಪಾರಂಗತನಾದ ಬ್ರ ಹ್ಗ ಜ್ಞಾನಿಯಾದ ಯುವಕನು, ಸೋದರಿಯ ಪುತ್ರ, 
ಯತಿ ಕ್ಸು, ಅಳಿಯ, ಯಾಗ ಮಾಡಿದವನು, ಸೋದರಮಾವ, ಮಾವ, ಮಗಳ ಮಗ, ಶಿಷ್ಯ 
ಸಂಬಂಧಿಗಳಾದ ನೆಂಟರು, ತಪಸ್ವಿಗಳು, ಪಂಚಾಗ್ನಿ ವಿದ್ಧಾ ನಿಷ್ಠರಾದ ಬ್ರಾಹ್ಮಣರು, ಬ್ರಹ್ಮ 
ಚಾರಿಗಳು, ತಾಯಿ ತಂದೆ ಸೇವೆಯಲ್ಲಿ ತತ್ಪ ರರಾದವರೆಲ್ಲರೂ ಶ್ರಾ ದ್ದದ “ಮಂತ್ರ ಣಕ್ಕೆ 
ಅರ್ಹರಾಗಿದ್ದಾರೆ. ಇವರು ಮಾಡುವ. ಭೋಜನದಿಂದ ಪಿತೃಗಳು ತೃಪ್ತರಾಗಿ ಶಾ ದ್ದವು 
ಸಫಲವಾಗುವದು. 
ಇನ್ನು ಶ್ರಾದ್ಧದ ಆಮಂತ್ರ ಣಕ್ಕೆ ಅನರ್ಹರಾದವನ್ನು ಸೂಚಿಸುತ್ತೇನೆ. ಅವರೆಂದರೆ 
ರೋಗಿ, ತ್‌] ಪುನರ್ವಿ ವಾಹದವಳ ಮಗ, ಧರ್ಮದ್ರೊ ಹಿ, ಪರಸ್ತಿ € ಲೋಲುಪ 
ವ್ಯಭಿಚಾರಿಣಿಯಲ್ಲಿ ಜನಿಸಿದವ, ಹಣಕ್ಕಾಗಿ ವಿದ್ಯೆ ಮಾರುವ, ಗುರು ನಪುಂಸ re ಕನ್ನೆಯನ್ನು 


248 ನಾರದ ಮಹಾಪುರಾಣ 


ದೂಷಿಸುವವನು, ಜನರಿಂದ ದೋಷಿಯೆಂದು ನಿರ್ಣಯಿಸಲ್ಪಟ್ಟ ವ್ಯಕ್ತಿ. ಅಣ್ಣನಿಗಿಂತ 
ಮೊದಲು ಮದುವೆ ಆದವನು ತಂದೆ ತಾಯಿಗಳನ್ನು ಪೋಷಿಸಲಾರದವನು, ತನ್ನ ಸೋದರಿ 
ಅಥವಾ ಮಗಳನ್ನು ಮಾರಿದವನು, ಕಳ್ಳನು, ವಿಹಿತ ಕರ್ಮಾನುಷ್ಠಾನ ಹಸನು, ಸುಳ್ಳ 
ಚಾಡಿಕೋರ, ನೀಚ, ಪರಧರ್ಮೀಯ ಇವರೆಲ್ಲ ರೂಶ್ರಾದ್ದ ದ ಭೋಜನಕ್ಕೆ ನಿಷಿದ್ದ ಅಂಡು 
ಪರಿಗಣಿತರಾಗಿದ್ದಾರೆ. ಶ್ರಾದ್ಧ ಕರ್ಮ ಮಾಡುವ ಜಮಾನ ಅಥವಾ ಗೃಹಸ್ಥನು ಶ್ರಾದ್ದ ದ 
ಹಿಂದಿನ ದಿನದಿಂದಲೇ ಜಿತೇಂದ್ರಿಯನಾಗಿದ್ದು ಗೌರವಾದರ ಗಳಿಂದ ಬ್ರಾಹ್ಮಣರನ್ನು 
ಆಮಂತ್ರಿಸಬೇಕು. ತನ್ನ ಶಕ್ತ್ಯಾನುಸಾರ ಇಬ್ಬರು ಅಥವಾ ಒಬ್ಬರನ್ನು ಇಲ್ಲ ವೇ ಮೂವರನ್ನು 
(ದ್ವಿಜರನ್ನು) ಶ್ರಾದ್ಧಕ್ಕೆ ಆಹ್ವಾ ಇಸಿ ಹತುತ ಸೂಚ ಇದೇ ಪ್ರಕಾರ ಶ್ರಾದ್ದ 
ಮಾಡಬೇಕು. ಶ್ರಾದ್ಧದ ಕಾಲಕ್ಕೆ ಎಶ್ವ ದೇವತೆಗಳಿಗೆ ಹಸ್ತ ಪ್ರಕ್ಷಾಳನಕ್ಕಾಗಿ ನೀರನ್ನು 
ದರ್ಭೆಯನ್ನು ಕೊಟ್ಟು ಅವರ ಅಪ್ಪ ಣೆ ಪಡೆದ ಬಳಿಕ "ವಿಶ್ವ ಡೇವಾಸ' ..ಎಂಬ ಮಂತ್ರ ದಿಂದ 
ಅವರನ್ನು ದ್ವಿ ಜರಲ್ಲಿ "ಆವಾಹನೆ ಗ್ಳೆ 'ಯಬೇಕು. ಅನಂತರ ಯವಾಕ್ಷ ತೆ ಹರಡಿ ಅದರ ಮೇಲೆ 
ಪವಿತ್ರ ಇವಾ ಪಾತ್ರೆ ಯನ್ನಿ ಟ್ಟು ಅದರಲ್ಲಿ "ಶನ್ನೊ ದೇವಿ ಎಂಬ ಮಂತ್ರೋ 
ಚ್ಛಾರಗೈಯ್ದು "ಯವೋಸಿ' ಎಂಬ ಮಂತ್ರ ದಿಂದ ಯವಗಳನ್ನು ಹಾಕಿ "ಆಯಾದಿವ್ಯಾ' ಎಂಬ 
ಮಂತ್ರದಿಂದ ನೀರನ್ನು ಹಾಕಬೇಕು. ನೀರು, ಗಂಧ, ಹೂ "ಇವುಗಳನ್ನು ಕೊಟ್ಟು ದೀಪ 
ಸಹಿತ ಅನ್ನವನ್ನು ಕೊಡಬೇಕು. ಅಪಸವ್ಯ ಮಾಡಿ ಅಪ್ರ ದಕ್ಷಿಣವಾಗಿ ಪರಿಷೇಚನ ಮಾಡಿ 
(ಪಿತೃ ಗಳನ್ನು ಉದ್ದೆ €ಶಿಸಿ ) ವಿಶ್ವ ದೇವತೆಗಳಿಗೆ ಕೊಟ್ಟ ಎರಡರಷ್ಟು ದರ್ಭೆಯನ್ನು 
ಪಿತೃ ಗಳಿಗೆ ಪ್ರದಾನ ಈ ಜ್ಯಾ ""ಉಶಂತಸ್ತ್ಯಾ'' ಎಂಬ ಮತಾ ಫ್ರೀ ಚ್ಛಾರದಿಂದ 
ಪತ ಗಳನ್ನು ತ್‌ ಮಾಡಿ ಅನಂತರ ಎಳ್ಳಿನ ಅರ್ಫ್ಯ ನೀಡಿ ಎಧ್ಯುಕ್ತವಾಗಿ ಪಿತೃ ಗಳಿಗೆ 
ಎರಡು ಪಾತ್ರೆ ಗಳನ್ನು ತಲೆಕೆಳಗೆ ಮಾಡಿ ಸ್ಥಾ ಪಿಸಬೇಕು. 


ಬಳಿಕ "ಪಿತೃಭ್ಯಃ ಸ್ಥಾ ಸ್ಥಾನಮಸಿ' . ಎಂಬಿತ್ಯಾದಿ ಮಂತ್ರ ಹೇಳುವಾಗ ಅದನ್ನು ಕ 
ಸ್ಥಿತಿಗೆ ಇಟ್ಟು ಅದರಲ್ಲಿ "ಅನ್ನ ಹಾಕಿ ಅದನ್ನು ತೆಗೆದುಕೊಂಡು ಅಗ್ನಿ ಕರಣಕ್ಕೆ ಅಪ್ಪ 
ಪಡೆದು ಪಿತೃ ಯಜ್ಞ ದಂತೆ ಅಗ್ನಿ ಯಲ್ಲಿ ಹೋಮಗೈ ಯಬೇಕು. ಶೇಷಾನ್ನ ವನ್ನು ಲ್ಲ 
ಬಜ ಅನಂತರ ಅನ್ನ ಪ್ರ ದಾನ ಗೈದು "ಫುಧಿವೀ ಪಾತ್ರಂ' ಎಂಬ ಮಂತ್ರ ದಿಂದ 
“ಇದಂ ವಿಷ್ಣು?' ಎಂಬ ಮಂತೊ ್ರೀಚ್ಛಾರಪೂರ್ವಕ ದ್ವಿಜನ ಹೆಬ್ಬೆ ರಳನ್ನು ಇಡಿಸಬೇಕು. 
ಈ ಪ್ರಕಾರ ವ್ಯಾಹೃತಿ ಮಂತ್ರ, ಗಾಯತ್ರಿ ಮಂತ್ರ ಮತ್ತು ಧ್‌ "ಮಂತ್ರ ಗಳನ್ನು 
ಅಂದಬಳಿಕ ದ್ವಿಜರಿಗೆ ಭೋಜನ ಮಾಡಲು ಪ್ರಾರ್ಥಿಸಿಕೊಳ್ಳ ಬೇಕು. ಅವರ ಬಾಜ್‌ 
ಸಮಯದಲ್ಲಿ ಅವರಿಗೆ ಇಷ್ಟ ವಾದದ್ದನ್ನು ಯಥೇಚ್ಛೆ ವಾಗಿ ಉಣಬಡಿಸಿ ಅವರು 
ಸಂತೃಪ್ತವಾಗುವಂತೆ ಚಿನಾಷನ. ಮಾಡಿಸಬೇಕು. ಅವರು ಊಟ ಮಾಡಿದ ಎಲೆಯ 
ಮಗ್ಗು ಲಲ್ಲಿ ಪಿತೃಯಜ್ಞ ದಂತೆ ಪಿಂಡಪ್ರದಾನ ಪೂರೈ ಸಬೇಕು. ಅವತಾರಿ ಸಜ ಕೂಡ 
ಇದೇ ಪ ಶ್ರಕಾರ ಏಂಡಪ, ದಾನ ಹೇಳಲಾಗಿದೆ. ಅವರ ಊಟವಾದ ನಂತರ " ಸಿ'ವಾಚನ 
da ಅಕ್ಷ ಯೋದಕ ಬಿಟ್ಟು ಶಕ್ತಿಗೆ ಅನುಗುಣವಾಗಿ ತಾಂಬೂಲ ದಕಿ ಣ ones, 
ದ್ವಿಜರಿಗೆ ಕೊಡಬೇಕು. "ಸ್ವಧಾ' ಮಂತ್ರೋಚ್ಛಾರಣೆಯ ಕಾಲಕ್ಕೆ ಸಕಲ ಏಪ್ರೋತ್ತಮರಿಗೆ 
ಭಕ್ತಿಯಿಂದ ನಮಸ್ಕರಿಸಿ ಆಶೀರ್ವಾದ ಪಡೆಯಬೇಕು. ಸ್ವಧಾ ಹೇಳಿ ನಂತರ ಶ್ರಾದ್ದದ 
ಕರ್ತನು ಪಿಂಡದ ಹತ್ತಿರ ನೀರನ್ನು ಹಾಕಬೇಕು. 


ನಾರದ ಮಹಾಪುರಾಣ 249 


ಎಶ್ವೆ "ದೇವಸ್ಥಾ ನದಲ್ಲಿ ಆವಾಹಿತರಾದ ವಿಪ್ರರು "ಪಿ ್ರೀಯಂತಾಂ ಎಶ್ವೆ ೀದೇವಾಃ' ಎಂದು 
ಮಂತ್ರ ಸ್ಟೋಳುವಾಗ ಶ್ರಾ ದೃಮಾಡುವವನು ನಮಗೆ ದಾತೃ ಗಳು “ವೇದ, ಸಂತಾನ 
ಸೌಲಭ್ಯಗಳು ಹೆಚ್ಚಾ ಗಲಿ, “ಶ್ರ ದ್ದೆ ಯು ನಮ್ಮಲ್ಲಿ ಇನ್ನೂ ಹೆಚ್ಚಾ ಗಲಿ ದಾನಮಾಡುವಂತಹ 
ಧನ, ಧಾನ್ಯ, ಸಂಪತ್ತು ಗಳೆಲ್ಲ 'ನಮಗೆ ಹೆಚ್ಚಾ ಗಿ ದೊರೆಯಲ್ಲಿ. ಎಂದು ಪ್ರಾ ರ್ಥಿಸಬೇಕು. 
ಅನಂತರ ದೇವತಾವಿಸರ್ಜನಕಾರ್ಯ ಮಾಡಬೇಕು. "ವಾಜೇ ವಾಜೇ' ಎಂಬ ಮಂತ್ರ ದಿಂದ 
ಪಿತೃ ಗಳನ್ನು ಅಲ್ಲ ದೆ ವಿಶ್ವೆ "ದೇವತೆಗಳನ್ನು ಏಸರ್ಜನೆ ಮಾಡಬೇಕು. ಪಿತೃ ಗಳ 
ಅರ್ಫಪ ಪಾತ್ರ ವನ್ನು ಎ ಪ್ರ ದಕ್ಷಿ ಣೆಗೈದು ದ್ವಿಜರನ್ನು ವಿಸರ್ಜನೆ ಮಾಡಬೇಕು. ಅನಂತರ 
ಸಕಲ ಬಂಧು ಯುಂಧವರೂಡನೆ ಕೂಡಿ ಆನಂದದಿಂದ ಊಟಮಾಡಬೇಕು. ಊಟದ 
ಆರಂಭದಲ್ಲಿ ಪಿತೃ ಶೇಷವನ್ನು ಭೋಜನ ಮಾಡಬೇಕು. ಏಕೋದ್ದಿಷ್ಟ ವಿಧಾನದ 
ಶ್ರಾದ್ಧದಲ್ಲಿ ಮೊಸರು, ಬೋರೇ ಹಣ್ಣು, ಯುವ ಸಹಿತವಾದ ಶಾಲ್ಕನ್ನ "ದಿಂದ ಹಿಂಡ 
ಮಾಡುತ್ತಾ ರೆ. ಈ ವಿಧಾನದ ಶ್ರಾದ್ಧದಲ್ಲಿ ಎಶ್ವೆ (ದೇವತೆಗಳು. ಆವಾಹನೆ 
ಅಗ್ನಿ ಕರಣಗಳಿಲ್ಲ. ಅಲ್ಲದೆ ಒಬ್ಬ ದ್ವಿ ಜನಿದ್ದ ರೂ ಹ ತ ಒಂದೇ ದರ್ಭೆಯಿಂದ 
ನಿರ್ಮಿತವಾದ ಪವಿತ್ರ ದಿಂದ ಈ ಶ್ರಾ ದ್ದದ “ಕಾರ್ಯಗಳೆಲ್ಲ ಜರುಗುತ್ತವೆ. ಮತ್ತು 
ಪವಿತ್ರವನ್ನು ಎಲ್ಲ ವನ್ನು ಅಪಸವ್ಯ ರೀತಿಯಲ್ಲಿ ಮಾಡಬೇಕಾಗುತ್ತ ಫು. “ಎಕೋದ್ದಿಷ್ಟ 
ಶ್ರಾದ್ದವು ಸಹಂಡೀಕರಣದವರೆಗೆ ಸ್ತ್ರಿ ಸಿ ಯರಿಗೂ ಕರ್ತವ್ಯವಾಗಿದೆ. 


ಸಪಿಂಡೀಕರಣವೆಂದರೆ - ಮೃತನಾದ ಬಳಿಕ ಒಂದು ನರ್ಷವಾಗುವ ಪೂರ್ವದಲ್ಲಿ 

ಸಪಿಂಡೀಕರಣವನ್ನು ಮಾಡಿದ್ದ ಲ್ಲಿ ಅಂತಹವನಿಗೂ ಕೂಡ ವರ್ಷವಾಗುವವರೆಗೂ ಪ್ರತಿ 
ತು ತಪ್ಪದೆ ಆ ಬಳಿಕ ಪ್ರ ವರ್ಷ (ಮೃ ತನಾದ ದಿನದಂದು) ಶ್ರಾ ದ್ದ ಮಾಡಿ ದ್ವಿ ಜರಿಗೆ 
ಉದಕುಂಭದ ಜೊತೆಗೆ, ಅನ್ನ ದಾನ ಮಾಡಿದರೆ, ಅಕ್ಬಯ ಫಲ, ಹನ್ನೊ ಕೆಯ ದಿವಸ 
ಮೊದಲನೆಯದಾಗಿ ಇಂತಹ ಶ್ರಾ ದ್ವಮಾಡುವದು. ಶಾಸ್ತ್ರ ವಿಹಿತವೆನಿಸುತ್ತದೆ. ಎಲ್ಲ 
ಶ್ರಾದ್ಧಾ ದಿಕರ್ಮಗಳು ಪೂರೈ ಸಿದ ಬಳಿಕ ಪಿಂಡಗಳನ್ನು ಆಕಳು ಅಥವಾ ದ್ವಿಜರಿಗೆ 
ನೀಡಬೇಕು. ಒಂದು ವೇಳ "ಸಾಧ್ಯವಾಗದಿದ್ದರೆ ಅಗ್ನಿ ಅಥವಾ ಜಲದಲ್ಲಿ ಬಿಡಬೇಕು. 
ದ್ವಿಜರನ್ನು ವಿಸರ್ಜನೆ ಮಾಡುವದಕ್ಕೆ ವೊದಲ ದ್ವಿಜರು ಉಂಡ ಎಲೆಗಳನ್ನು 
ಶುದ್ಧ ಮಾಡಕೂಡದು. ಶ್ರಾ ದ್ದದಲ್ಲಿ ನೀಡಲ್ಪಟ್ಟ ಶತಿ ಹಾಲು, ಹಸುವಿನ ತುಪ್ಪ 
ಮುಂತಾದ ಹವಿಷ್ಯಾನ್ನ ದಂದ ಪಿತೃ ಗಳು ಒಂದು ತಿಂಗಳ ಪರ್ಕ ೦ತ ಸಂತೃಪ್ತರಾಗಿ 
ಸುಖಿಸುವರು, ಅದರಲ್ಲೂ ಪಾಯಸದಿಂದ ಒಂದು WE ಸುಗಾ ಸಭೋಜನ 
ಉಂಡು ಪರಲೋಕದಲ್ಲಿ ಸುಖಿಸುವರು. 


ಶ್ರಾದ್ಧ ದ ಫಲಾಫಲಗಳನ್ನು ಈಗ ವಿವರಿಸುತ್ತ ನೆ. ಕೇಳು. 


ಭಾದ್ರಪದ ಕೃಷ್ಣ ಪಕ್ಚ ದ ಪಾಡ್ಕ ಹಾಗೂ ಚತುರ್ದಶಿಯನ್ನು ಬಿಟ್ಟು ಉಳಿದ ದಿನ 
ಶ್ರಾ ದ್ದ ಮಾಡಿದವನು ಒಳ್ಳೆ ಯ ತಕ ವ್ಯವಹಾರದಲ್ಲಿ ಪ ರ್ರಗತಿ, "ವ್ಯಾಪಾರದಲ್ಲಿ ಲಾಭ, 
ಧನಲಾಭ, ಮುಂತಾದವುಗಳನ್ನು ಪಡೆಯುತ್ತಾ ನೆ. ಅದರಲ್ಲಿ ಯೂ ಮಖ 
ನಕ್ಷ ತ್ರ ದಿಂದೊಡಗೂಡಿದ ತ್ರ ಯೋದಶಿ ಶ್ರಾದ್ಧಾ ದಿ ಕರ್ಮಗ್ಗೆ ಯುವವನಿಗೆ ಸಕಲ ಸಂಪತ್ತು 
ಸೌಭಾಗ್ಯ ದೊರಕುವದಲ್ಲ ಫ್‌ ಉತ್ತ ಮಜಾತಿಯಲ್ಲಿ ಜನ್ಮ ವಿತ್ತು ವ ಅರ್ಹತೆ ಬರುತ್ತದೆ ದೆ. 
ಚತುರ್ದಶಿಯ ದಿನ ಶಸ್ತ್ರಾಸ್ತ್ರ ದಿಂದ `ಮೃತರಾದವರ ಶ್ರಾ ದ್ದ ಮಾಡಿದಲ್ಲಿ ಸರ್ವ ಬೋಗಾದಿ 


250 ನಾರದ ಮಹಾಪುರಾಣ 


ಗಳನ್ನು ಹೊಂದುತ್ತಾ ನೆ. ಕೃತ್ತಿಭರಣಿ ನಕ್ಷತ್ರದ ದಿನ ಶಾ ಶ್ರಾದ್ಧಾ ದಿ ಕರ್ಮನೆರವೇರಿಸಿದವನು 
ಸಂತಾನ, ಶಕ್ತಿ, ಬುದ್ಧಿ ಗಳನ್ನು ಪಡೆಯುತ್ತಾ ನಲ್ಲದೆ ವಿಪುಲ ಸಂಪ ಪತ್ತು, ಆರೋಗ್ಯ 
ಪಡೆಯುತ್ತಾ ನೆ ಅವನ ದಾರಿದ್ರ್ಯ ಚೆಂತೆ, “ಕಳವಳ, ಅಪಕೀರ್ತಿ, ಅಯೋಗ್ಯತೆಗಳು 
ನಾಶವಾಗುತ್ತ ವೆ. ಮುಂದೆ ಅವನು ಉತ ಶ್ರಮಗತಿಯನ್ನು ' ಹೊಂದುವನೆಂಬುದರಲ್ಲಿ 
ಸಂದೇಹವಿಲ್ಲ. 

ಈ ರೀತಿಯಾಗಿ ಆದಿತ್ಯ ರುದ್ರವಸು ಎಂಬ ಶ್ರಾದ್ಧದ ದೇವತೆಗಳು ಗೃಹಸ್ಥನು 
ಮಾಡುವ ಭಕ್ತಿ ಪರಸ್ಪ ಕವಾದ ಶ್ರಾದ್ದಾದಿ ಕರ್ಮಗಳಿಂದ ಸಂತುಷ್ಟ ರಾಗುವದರಿಂದ 
ಪರಲೋಕದಲ್ಲಿ; ರುವ ಶ್ರಾ ದ್ದ ಮಾಡಿದವನ ಪಿತೃಗಳು ಅವನು ನೀಡಿದ ಅನ್ನೊ ೀದಕಗಳಿಂದ 
ಸಂತೃಪ್ಪರಾಗಿ ಸುಖಸುತ್ತ. ಹರಸುವರು. ಹೀಗೆ ಪರಮಸಂತೋಷ ಭರಿತರಾದ ಪಿತ ಗಣವು 
ಮನುಷ್ಯರಿಗೆ ಸಂಪ ಪತ್ತು "ವಿದ್ಯ, ಸ್ವರ್ಗ ಮೋಕ್ಟ ಗಳೆಂಬ ನಾನಾ ವಿಧವಾದ ಸುಖಗಳನ್ನು 
ಮತ್ತು ರಾಜ್ಯ ಅಧಿಕಾರಗಳನ್ನು ಕೊಡುತ್ತಾ ರೆ. 

ಈ ಪ್ರಕಾರವಾಗಿ ಪಿತೃಕಲ್ಪದ ವೈದಿಕ ತಂತ್ರ ಹಾಗೂ ಪುರಾಣಗಳಲ್ಲಿ ಉಕ್ತವಾದ 
ವಿಷಯವನ್ನು ಸಂಕ್ಷೆ ಪಿಸಿ ನಿರೂಪಿಸಲಾಗಿದೆ. 

ಈ ಕಲಾ ಿಧ್ಯಾಯವನ್ನು ಇದರಲ್ಲಿ ಬಿತ್ತರಗೊಂಡ ವಿಷಯವನ್ನು ಒಳ್ಳೆ ಭಕ್ತಿಯಿಂದ 
ಶ್ರವಣ ಮಾಡಿದವನ್ನು ಅಥವಾ ಮನನ. ಮಾಡಿದವನು ಇಹದಲ್ಲಿ ಇರ್‌ ವಿಧದ 
ಸುಖಭೋಗಗಳನ್ನು ಹೊಂದಿ, ಪರಲೋಕದ ಸದ್ಗತಿ ಹೊಂದುವದು ನಿಶ್ಚಿತ. ಅದರಲ್ಲೂ 
ಎಶೇಷವಾಗಿ ಶ್ರಾ ದ್ದ ಕರ್ಚಾ ದಿಗಳ ಅನುಷ್ಠಾ ನಗ್ಳೆ ಯುವಾಗ ಪೂ ಅಧ್ಯಾ ಯವನ್ನು, ಮನನ 
ಅಥವಾ ಶ್ರವಣ ಮಾಡುವ ಪುಣ್ಯ ಜೀವಿಗಳು ಇಹದಲ್ಲಿ ಸರ್ವಜತ ತ್ರ ಯಗಳಿಂದ 
ಮುಕ್ತರಾಗಿ ಸುಖ ಸ ಸೌಭಾಗ್ಯ ಘಟ ಸಕಲ ವಾಂಛಿತಾರ್ಥಗಳನ್ನು ಹಹ ನಂತರ 
ಪರಲೋಕದಲ್ಲಿ ಸಂಚಿತ ಪುಣ್ಯ ಪ ಪ್ರಭಾವದಿಂದ ಪರಮಸದ ತಿಯನ್ನು, ಪಡೆಯುತ್ತಾ ರೆ. 

ಈ ವರೆಗೆ ಶಾ ದ್ಧ ಕಲ್ಪ ವನ್ನು ಸಂಕ್ಷೆ €ಪವಾಗಿ ನಿರೂಪಿಸಿದೆ. ಇನ್ನು ಮುಂದೆ ವೇದಗಳಿಗೆ 
ಆಧಾರವಾಗಿರುವ. ಹಾಗೂ "ಮುಖ'ವೆಂದು ತಿಳಿಯಲ್ಪಡುವ ವ್ಯಾಕರಣವನ್ನು ನಿನಗೆ 
ಸಂಕ್ಷೆ ಪವಾಗಿ ವಿವರಿಸುತ್ತೇನೆ ಸಾವಧಾನದಿಂದ ಕೇಳು. 


ನಾರದ ಮಹಾಪುರಾಣದಲ್ಲಿ ಐವತ್ತೊ ೦ದನೆಯ ಅಧ್ಯಾಯ ಮುಗಿದುದು 


ನಾರದ ಮಹಾಪುರಾಣ 251 


ಸನಂದನ :- ವ್ಯಾಕರಣವು ವೇದಗಳಿಗೆ ಮುಖ. ಶಾಸ್ತ್ರಗಳಿಗೆ ಪ್ರಮುಖ. ವ್ಯಾಕರಣ 
ಶಾಸ್ತ್ರದಿಂದ ಸಿದ್ದವಾದ ರೂಪಗಳ ಸೆಲೆ ಹಾಗೂ ನೆಲೆ ವೇದಗಳಾಗಿರುತ್ತವೆ. ಆದುದರಿಂದ 
ವೇದದ ಯಥಾರ್ಥಜ್ಞಾನವಾಗಲು ವ್ಯಾಕರಣವು ಅತ್ಯಾವಶ್ಯಕ. 


ಸುಪ್‌ತಿಜಂತಂ ಪದಂ ವಿಪ್ರ ಸುಪಾಂ ಸಪ್ತ seeps || 

ಸ್ಕೌಜಸಃ ಪ್ರಥಮಾ ಪ್ರೋಕ್ತಾ ಸಾ ಪ್ರಾತಿಪದಿಕಾತ್ಮಿಕಾ । 

ನಾರದನೆ, ನಾಮಪದ ಮತ್ತು ಕ್ರಿಯಾಪದವಾ ದುದು gd ದೆ. ಸುಪ್‌ 
ಭಕ್ತಿಗಳು ಏಳು ಸು ಔ ಎಂಬುದು. ಪ್ರಥಮಾ ವಿಭಕ್ತಿ ಪ್ರತ್ಯಯವೆಂದು ಪೇಳಲಾಗಿದೆ. 
ಅಲ್ಲದೆ ಅದು ಪ್ರಾತಿಪದಿಕಾರ್ಥವನ್ನು ಹೇಳುತ್ತದೆ. ಲಿಂಗಾದಿಗಳು ಕರ್ಮ ಕರ್ತೃ ಇವು 
ಉಕ ವಾದಾಗ ಸಂಬೋಧನಾರ್ಥದಲ್ಲಿಯೂ ಪ್ರಥಮಾವಿಭಕ್ತಿಯು ಬರುವದುಂಟು. ಆಗ 
ಅದು ಸಂಬೋಧನ ಪ್ರಥಮಾ ಎಂದು ತಿಳಿಯಲ್ಪಡುತ್ತ ದೆ. ಪ್ರಾತಿಪದಿಕವೆಂದರೆ - ಧಾತು 
ಮತ್ತು ಪ್ರತ್ಯಯವಲ್ಲದ ಅರ್ಥಬೋಧಕ ಶಬ್ದ ಅಮ್‌, "ಔಟ್‌, ಶಸ್‌ ಎಂಬುದು ದ್ವಿತೀಯಾ 
ವಿಭಕ್ತಿ ಪ್ರತ್ಯಯವು. ಯಾವದನ್ನು ಮಾಡುತ್ತೆ ೀವೆಯೋ ಅದಕ್ಕೆ ಕರ್ಮಪದವೆಂದು 
ಭಾವಿಸುತ್ತಾ ೆ ವಾಡಿಕೆಯಾಗಿ ಕರ್ಮಪದವು ದ್ವಿತೀಯಾ ವಿಭಕ್ತಿ ಯನ್ನು ಹೊಂದಿರುತ್ತ ದೆ. 
ಅಲ್ಲದೆ "ಅಂತರಾ "ಅಂತರೇಣ' ಎಂಬ ಶಬ್ದಗಳು ಬಂದಾಗ ದ್ವಿತೀಯಾ ವಿಭಕ್ತಿ 
ಬಂದಿರುತ್ತದೆ. "ಟಾ, ಭ್ಯಾಂ, ಬಿಸ್‌ ' ಎಂಬುದು ತೃತೀಯಾ ಎಭಕ್ಕಿ ಪ್ರತ್ಯಯವು, ತೃತೀಯಾ 
ವಿಭಕ್ತಿಯು ಕರಣ, ಹಾಗೂ ಕರ್ತೃ ಎಂಬ ಅರ್ಥ ಸೂಚಕವಾಗಿರುತ್ತ ಕಾ ಕರಣವೆಂದರೆ 
ಸಾಧನವಾದದ್ದು, ಕಾರ್ಯಮಾಡುವದೇ ಕತ್ಪ ೯ವೆನಿಸುವದು ಜ್‌ ಭ್ಕಾಂ ಭ್ಯಸ್‌ 
ಎಂಬುವುಗಳು ಚತುರ್ಥೀ ವಿಭಕ್ತಿ ಪ್ರತ್ಯಯಗಳಾಗಿದ್ದು ಇದು ಸಂಪ್ರದಾನ ಕಾರಕಮಗಿಡೆ. 

ಸಂಪ್ರದಾನವೆಂದರೆ - ಸಾಲಕೊಟ್ಟವನೂ, ರುಚ್ಯಾದಿಧಾತು ಪ್ರಯೋಗವಿದ್ದಲ್ಲಿ 
ಕರ್ತೃವೂ ದಾನ ತೆಗೆದುಕೊಳ್ಳುವವನೂ ಸಂಪ್ರದಾನ ಕ ""ಜಸಿ, ಭ್ಯಾಂ, ಭ್ರಸ್‌'' 
ಇವು ಪಂಚಮೀ ವಿಭಕ್ಕಿ ಪ್ರತ್ಯಯಗಳೆಂದು ಗುರುತಿಸಿದ್ದಾರೆ. ಇದು ಸಾಮಾನ್ಯವಾಗಿ 
ಅಪಾದಾನ ` ಕಾರಕವಾಗಿದೆ. ಯಾವುದರಿಂದ ವಿಭಕ್ತ ವಾಗುತ್ತ ದೆಯೋ ಅಂದರೆ 
ಬೇರೆಯಾಗುತ್ತದೆಯೋ ಅದು ಅಪಾದಾನ. ಎಲೆಯು ಗಿಡದಿಂದ ಬೀಳುವಾಗ ಅದರಿಂದ 
ಬೇರೆಯಾಗುವದು. ಆಗ ಗಿಡದಿಂದ ಅಪಾದಾನವೆನಿಸುತ್ತದೆ. ಅಲ್ಲ ದೆ. ಯಾರಿಂದ 
ತೆಗೆದುಕೊಳ್ಳು ವ ಅಥವಾ ನಿವಾರಿಸುವನೋ ಅವನು ಕೂಡ ಅಪಾದಾನವೆನಿಸುವನು. 
ಅದರಂತೆ ಷ ಷ್ಟಿ ವಿಭಕ್ತಿ ಪ್ರತ್ಯಯಗಳು ಸ್ವಾಮಿ ಭೃತ್ಯ ಭಾವದ ಸೂಚಕವಾಗಿದ್ದು "ಜಸ್‌, 
ಓಸ್‌, ಆಮ್‌' ಸಸ ಪ್ರತ್ಯ ಜಗ ಒಡಗೂಡಿವೆ. 

ಇವುಗಳು ಪರವಾದರೆ ಅಧಿಕರಣಾರ್ಥ ತೋರಿಸುತ್ತ ವೆ. ಅಧಿಕರಣವೆಂದರೆ ಆಶ್ರಯ. 
ರಕ್ಟಾರ್ಥಕ ಧಾತುವನ್ನು ಪ್ರಯೋಗಿಸಿದಾಗ ಭಯೋತ್ಪಾ ದಕ ಚೋರಾದಿಗಳು 
ವಾರಣಾರ್ಥಕ ಧಾತುಯೋಗವಿದ್ದಲ್ಲಿ ಇಷ್ಟವಸ್ತುವೂ, ಬೇಡವಾದದ್ದು. ಅಪಾದನವೆಂದು 


252 ನಾರದ ಮಹಾಪುರಾಣ 


ಬಣ್ಣಿಸಲಾಗಿದೆ. ಮೇಲಾಗಿ ಪರಿ ಅಪ ಆಜ ಇತರ ಅನ್ಯ ದಿಕ್‌ ಶಬ್ದ ಮುಂತಾದವುಗಳು 
ಪರವಾದಲ್ಲಿ ಪಂಚಮೀ ವಿಭಕ್ತಿಯನ್ನು ಉಪಯೋಗಿಸ ಬೇಕಾಗುತ್ತದೆ. ಕರ್ಮವು 
ಪ್ರವಚನೀಯವೆನಿಸಿದ ಶಬ್ದಗಳು ಮತ್ತು ಅಂತರಾ, ಅಂತರೇಣ ಎಂಬ ಶಬ್ದಗಳು ಬಂದಾಗ 
ದ್ವಿತೀಯಾ ವಿಭಕ್ತಿ ಉಪಯೋಗಿಸುವದು ಸೂಕ್ತವಾದದ್ದು. 

ಜ್ಞಾಪಕ, ಧರ್ಮದ ವಿಶೇಷಾರ್ಥ ಹೊಂದಿರುವ ಅರ್ಥ ಇವುಗಳ ಎಚಾರವಿದ್ದಲ್ಲಿ , 
ಅನು, ಪರಿ, ಪ್ರತಿ ಇವು ಮತ್ತು ಭಾಗವೆಂಬರ್ಥವನ್ನು ಕೊಡಲಾರದ ಲಕ್ಸ ಣಾದಿಗಳಲ್ಲಿರುವ 
ಅಭಿ ಎಂಬುದು, ಸಹಿತ ಎಂಬರ್ಥವನ್ನು ಹೇಳುವ ಅನು ಎಂಬುದು, ಹೀನ ಎಂದು ಅರ್ಥ 
ಹೇಳುವ ಉಪ ಎಂಬುದು ಕೂಡ ಕರೃಪ್ರವರ್ಚನೀಯ ಎಂಬ ಅರ್ಥವನ್ನು ಹೊಂದುವವು. 
ಮಾರ್ಗದಿಂದ ಬೇರೆಯಾದ ಹೋಗುವ ಕಾರ್ಯವನ್ನು , ಗಮನ ಬೋಧಕವಾದ 
ಕ್ರಿಯಾಪದದೊಡನೆ ಪ್ರಯೋಗಿಸುವಾಗ ದ್ವಿತೀಯಾ ಮತ್ತು ಚತುರ್ಥೀ ವಿಭಕ್ತಿಯೊಡನೆ - 
ಪ್ರಯೋಗಿಸಬೇಕು. ಪ್ರಾಣಿಭಿನ್ನವಾದ ಮನು ತಿಳಿ ಎಂಬ ಅರ್ಥ ಬೋಧಕವಾದ 
ದಿವಾದಿಗಣದಲ್ಲಿ ಪಠಿತವಾದ ಧಾತುವಿನಿಂದ ಹೇಳಲ್ಪಟ್ಟ ಕ್ರಿಯೆಯ ಕರ್ಮವು ತಿರಸ್ಕಾರದ 
ವಿಷಯವಾದಾಗ ದ್ವಿತೀಯಾ ಅಥವಾ ಚತುರ್ಥಿ ಎಭಕ್ತಿಯನ್ನು ಹೊಂದುತ್ತದೆ. 

ನಮಃ ಸ್ವಸ್ತಿ, ಸ್ವಾಹಾ, ಸ್ವಧಾ, ಅಲಂ ವಷಟ್‌ ಈ ಶಬ್ದ ಬಂದಾಗ ಮತ್ತು ತಾದರ್ಥ್ಯ 
ಎಎಿಕ್ಬಿತವಾದಾಗ ಚತುರ್ಥೀ ಎಭಕ್ತಿಯನ್ನು ಪ್ರಯೋಗಿಸಬೇಕು. ತುಮುನ್‌ 
ಪ್ರತ್ಯಯಾರ್ಥವನ್ನು ಹೇಳುವ ಘ ಇಇ ಮುಂತಾದ ಭಾವಾರ್ಥಕ ಪ್ರತ್ಯಯಾಂತ ಶಬ್ದಗಳ 
ಮೇಲೆ ಚತುರ್ಥಿ ವಿಭಕ್ತಿಯು ಬರುತ್ತದೆ. ಸಹಿತ ಎಂಬ ಅರ್ಥ ಎವಕ್ಷಿತವಾದಾಗ 
ಅಮುಖ್ಯವಾದ ವಿಶೇಷಣದ ಮೇಲೆ ತೃತೀಯಾ ವಿಭಕ್ತಿಯು ಬರುತ್ತ ದೆ. ಸಮಾನ ಕಾಲಿಕವಾದ 
ಎರಡು ಕ್ರಿಯೆಗಳನ್ನು ಬೋಧಿಸುವಾಗ ಆ ಕ್ರಿಯೆಯ ಕರ್ತೃ ಪದದ ಮೇಲೆ ಸಪ್ತಮಿ 
ಎಭಕ್ಕಿಯು ಬರುತ್ತದೆ. ಸ್ವಾಮಿ, ಈಶ್ವರ ಅಧಿಪತಿ, ಸಾಕ್ಷಿ, ದಾಯಾದ, ಪ್ರಸೂತ ಈ ಶಬ್ದಗಳು 
ಬಂದಾಗ ಷಷ್ಠೀ ಎಭಕ್ತಿ ಪ್ರತ್ಯಯ ಬಳಸುತ್ತಾರೆ. ಅಲ್ಲದೆ ಒಂದು ಸಮೂಹದಿಂದ ಬೇರೆ 
ಮಾಡಿದ ಎಂದರ್ಥ ಹೇಳುವಲ್ಲಿ ಸಮೂಹವಾಚಕ ಪದದ ಮೇಲೆ ಷಷ್ಠೀ ಮತ್ತು ಸಪ್ತಮೀ 
ಈ ಎರಡು ವಿಭಕ್ತಿ ಪ್ರತ್ಯಯಗಳನ್ನು ಪ್ರಯೋಗಿಸುವುದು ವಾಡಿಕೆ. ಹೇತು ಶಬ್ದದಿಂದ 
ಕಾರಣವನ್ನು ಸೂಚಿಸುವುದಿದ್ದಲ್ಲಿ ಅದನ್ನು ಷಷ್ಠೀ ಎಭಕ್ತಿ ಪ್ರಯೋಗದಿಂದ ಸೂಚಿಸಬೇಕು. 

ಸ್ಥರಣಕಾರ್ಯದಲ್ಲಿ ಮತ್ತು ಕೃಧಾತ್ವರ್ಥ ಗುಣಾಧಾನವು ವಿವಕ್ಷಿತವಾದಾಗ ಕೃತಿ 
ಕರ್ಮದ ಮೇಲೂ ಷಷ್ಠೀ ವಿಭಕ್ತಿಯು ಬರುವದು. ಹಿಂಸಾರ್ಥ ಹೇಳುವ ಧಾತು 
ಯೋಗವಿದ್ದಲ್ಲಿ ಅದರ ಕರ್ಮದಲ್ಲಿ ಷಷ್ಠೀ ವಿಭಕ್ತಿಯು ಬರುವದು. ಕೃದಂತ 
ಸಮವಧಾನವಿರುವೆಡೆಯಲ್ಲಿ ಕರ್ತೃ: ಕರ್ಮವಾಚಕಗಳ ಮೇಲೆ ಷಷ್ಠೀ ಎಭಕ್ತಿಯು 
ಬರುತ್ತದೆ. ನಿಷ್ಠಾದಿ ಪ್ರತ್ಯಯಾಂತ ಶಬ್ದ ಪ್ರಯೋಗವಿದ್ದಲ್ಲಿ ಕರ್ತೃ ಅಥವಾ ಕರ್ಮಕ್ಕೆ 
ಷಷ್ಟ್ರೀ ಎಭಕ್ತಿ ಬರುವುದಿಲ್ಲ. ಈ ಶಬ್ದಗಳು ಸುಬಾದಿ ಎಭಕ್ತ್ಷ್ಯಂತಗಳಾಗಿಯೂ, ಭೂವಾದಿ 
ಧಾತುಗಳ ಮೇಲೆ ತಿಜ್‌ ಮೊದಲಾದವುಗಳು ಬಂದ ತಿಜಂತಗಳಾಗಿಯೂ ಎರಡು 
`ಎಧಗಳಾಗಿವೆ. ಧಾತುವಿನ ಮೇಲೆ ಬರತಕ್ಕ ಲಕಾರಗಳು ಹತ್ತು ವಿಧವಾಗಿದೆ. 
ಪ್ರತ್ಯಯಗಳನ್ನು ಎರಡು ವಿಧವಾಗಿ ವಿಂಗಡಿಸಿದ್ದಾರೆ. ಪ್ರತ್ಯಯಗಳು ಧಾತುಗಳಿಗೆ 
ಹೊಂದಿದಾಗ ಪದಪ್ರತ್ಯಯಗಳೆಂದು ಕರೆಯುತ್ತಾರೆ. ಇವುಗಳಲ್ಲಿ ಎರಡು ವಿಧ- 


ನಾರದ ಮಹಾಪುರಾಣ 253 
ಪರಸ್ಪೃಪದ, ಹಾಗೂ ಆತ್ಮನೇಪದಗಳೆಂದು. ಪರಸ್ಥೈಪದಗಳು-ಪ್ರತ್ಯಯಗಳು ಪ್ರಥಮ 
ಪುರುಷದಲ್ಲಿ ತಿಪ್‌ ತಸ್‌ ಅಂತಿ ಎಂಬುವದಾಗಿಯೂ ಮಧ್ಯಮ ಪುರುಷದಲ್ಲಿ ಸಿಪ್‌ ಥಸ್‌, ಥ 
ಎಂತಲೂ ಉತ್ತಮ ಪುರುಷದಲ್ಲಿ ಮಿಪ್‌,ವಸ್‌, ಮಸ್‌ ಎಂತಲೂ ಕ್ರಮದಿಂದ ಏಕವಚನ, 
ದ್ವಿವಚನ ಬಹುವಚನಗಳಲ್ಲಿ ಬರುತ್ತವೆ. 


ಇದರಂತೆ ಆತ್ಮನೇ ಪದದಲ್ಲಿಯೂ ತೇ ಅತೇ ಅಂತೇ ಎಂಬುದು ಪ್ರಥಮ 
ಪುರುಷದಲ್ಲಿಯೂ ಸೇ ಅಥೇ ಧ್ರ ಎಂದು ಮಧ್ಯಮ ಪುರುಷದಲ್ಲಿ ಮತ್ತು ಏ, ವಹೇ 
ಮಹೇ ಎಂಬುದು ಉತ್ತಮ ಪುರುಷದಲ್ಲಿ ಬರುತ್ತದೆ. ಇವೆಲ್ಲವೂ ವರ್ತಮಾನ ಕಾಲದ 
 (ಲಟ್‌) ಪ್ರತ್ಯಯಗಳು ಹೀಗೆ ಅಜಾದಿಗಳಲ್ಲಿ ಬೇರೆ ಪ್ರತ್ಯಯಗಳು ಬರುತ್ತವೆ. 

ಸಾಮಾನ್ಯ ನಾಮಪದವನ್ನು ಪ್ರಯೋಗಿಸಿದರೆ ಪ್ರಥಮ ಪುರುಷವಾಗುವದು. 
ಯುಷ್ಠಚ್ಛಬ್ದವನ್ನು ಉಪಯೋಗಿಸಿದಾಗ ಮಧ್ಯಮಪುರುಷವೂ ಅಸ್ಥಚ್ಛಬ್ದವನ್ನು ಕರ್ತವಾಗಿ 
ಪ್ರಯೋಗಿಸಿದಾಗ ಉತ್ತಮ ಪುರುಷವೂ ಆಗುವುದೆಂದು ತಿಳಿಯಬೇಕು. ಸಾಮಾನ್ಯವಾಗಿ 
ಭೂ, ವಾ ಹಾಗೂ ಸನ್‌ ಮುಂತಾದ ಪ್ರತ್ಯಯಾಂತ ವಾದವುಗಳು ಸಹ ಧಾತುಗಳಾಗುತ್ತವೆ. 
ವರ್ತಮಾನದ ಅರ್ಥದಲ್ಲಿ ಲಟ್‌ ಅರ್ಧ ರಾತ್ರಿಯ ಹಿಂದೆ ನಡೆದ ಎಷಯವನ್ನು ಕುರಿತು 
ಹೇಳುವಾಗ ಮತ್ತು ಮಾ, ಸ್ಮ ಇವುಗಳ ಪ್ರಯೋಗ ಇದ್ದಾಗಲೂ ಲಜ ಎಂಬ ಲಕಾರಗಳನ್ನು | 
ಉಪಯೋಗಿಸಬೇಕು. ಆಶೀವರ್ಚನ ನುಡಿಯುವಾಗ ಧಾತುಗಳ ಮುಂದೆ ಲೋಟ್‌ 
ಪ್ರಯತ್ಯವು ಬರುತ್ತದೆ. ಎಧಿ ಹಾಗೂ ಆಶೀರ್ವಾದ ಇವೆರಡರ ಅರ್ಥದಲ್ಲಿ ಹೇಳುವಾಗ 
ಲಿಜ್‌ ಪ್ರತ್ಯಯವು ಪರವಾಗುತ್ತದೆ. ಆದುದರಿಂದ ವಿಧಿಲಿಜ್‌ ಆಶೀರ್ಲಿಜ್‌ ಎಂದು ಎರಡು 
ರೀತಿಯಿಂದ ಹೇಳುತ್ತಾರೆ. ಪರೋಕ್ಷ ವೃತ್ತಾಂತ ಹೇಳುವಾಗ ಲಿಟ್‌ ಪ್ರತ್ಯಯಾಂತ 
ಕ್ರಿಯಾಪದವನ್ನು, ನಾಳೆ ಜರಗುವ ಘಟನೆಯನ್ನು ಹೇಳುವದಿದ್ದಾಗ ಲುಡಂತ 
ಕ್ರಿಯಾಪದವನ್ನೂ ಪ್ರಯೋಗಿಸುತ್ತಾರೆ. ಭವಿಷ್ಯತ್‌ ಕಾಲದ ವಿಚಾರದಲ್ಲಿ ಲೃಟ್‌ ಪ್ರತ್ಯಯವು 
ಬರುವುದುಂಟು. ಭೂತಾರ್ಥದಲ್ಲಿ ಲುಜ್‌ ಪ್ರತ್ಯಯವೂ ಕ್ರಿಯೆಯು ನಿಷ್ಠತ್ತಿ ಆಗದಿರುವಾಗ 
ಲೃಜ್‌ ಪ್ರತ್ಯಯದ ಬಳಕೆ ಸೂಕ್ತ. ಇನ್ನು ಅರ್ಥ ವಿಶೇಷದಿಂದ ಬೋಧಿಸುವ ಶಬ್ದವನ್ನು 
ಅವ್ಯವಹಿತವಾಗಿ ಸೇರಿಸುವದರಿಂದ ಸಿದ್ಧವಾಗುವ ಶಬ್ದರೂಪಗಳನ್ನು ಹೀಗೆ 
ಹೇಳಬಹುದಾಗಿದೆ. ದಂಡಾಗ್ರಂ ದಧೀಗ್ರಂ ಮಧೂದಕಂ ಸೇಯಂ, ಮನಿಯೂ 
ತವಲ್ಕಾರಂ ಸೌಕರಃ ವಧ್ವಾಸನಂ, ಪಿತ್ರರ್ಥಃ ಲವನಃ ವಿಷ್ಟೇಷ ಹರೇವ, ವಿಷ್ಣೋವ ಇತ್ತೇವ 
-ಇವು ವಿಹಿತ ರೀತಿಯಿಂದ ಸಂಧಿಯಾಗಿ ಸಿದ್ಧವಾದ ಶಬ್ದರೂಪಗಳಾಗಿವೆ. ಪಾಣಿನೀ 
ಸೂತ್ರದ ಪ್ರಕಾರ ಅವಶ್ಯ ಶಬ್ದ ಸಂಬಂಧಿಯಾದ ಮಕಾರದಿಂದ ಮುಂದಿನ ಈಕಾರಗಳು 
ಹಾಗೂ ಊಕಾರಗಳ ಪ್ರಗೃಹ್ಯವೆಂಬ ಸಂಜ್ಞೆ ಪಡೆದು, ಹೊಂದಿ ಸಂಧಿಯಾದ ಮೇಲೆ 
ಪರಿವರ್ತಿತವಾಗದೆ ಯಥಾಪೂರ್ವವತ್‌ ಇರುತ್ತವೆ. ಅದಕ್ಕೆ 'ಪ್ರಕೃತಿ ಭಾವಸಂಧಿ ಎಂದು 
ಹೆಸರಿಸಿದ್ದಾರೆ. ಅಮೀಅಫ್‌; ಎಷ್ಟೂ ಇಮ್‌, ನೋ ಅರ್ಮನಃ ಮುಂತಾದವುಗಳನ್ನು 
ಉದಾಹರಿಸಬಹುದಾಗಿದೆ. ಷಡತ್ರ ವಾಗ್ದುರಃ ಹರಿಃ ಶೇತೇ ಪ್ರಶ್ನಃ (ಪ್ರಚ್ಛ ಎಂಬ 
ಧಾತುವಿನ ಚ್ಛಕಾರಕ್ಕೆ ಶಕಾರ ಆದೇಶವಾಗಿ ನಜ್‌ ಪ್ರತ್ಯಯ ಸೇರಿ ಪ್ರಶ್ನೆ ಎಂಬ ರೂಪವು 
ಸಿದ್ಧವಾಗಿದೆ. ಅದರಂತೆ ಭವಾನ್ನಷ್ಠಃ ತಲ್ಲೇಪಃ ಭವಾನ್‌ಶ್‌ೌರಿಃ ಎಂದೂ ಉದಾಹರಿಸ 
ಬಹುದಾಗಿದೆ. ಅದರಂತೆ ಗಜ್ಭಾಯಾ, ಕೃಷ್ಣಂ ವಂದೇ ತೇಜಾಂಸಿ ಅವರಶ್ವಿವಃ ಎಂಬಿತ್ಯಾದಿ 


/ 
| 


254 ' ನಾರದ ಮಹಾಪುರಾಣ 


ಉದಾಹರಿಸಬಹುದು. ಅಷ್ಟೇ ಅಲ್ಲದೆ ವಿಷ್ಣು ರ್ನಮ್ಯಃ ರವಿರಯಂ ಫಲಂ ಭೋವಷಃ 
ಹರಿಸೃಥಾ ಈ ರೀತಿಯಾಗಿ "ಇನ್ನೂ "ಅನೇಕ ಪದಗಳನ್ನು ಸೇರಿಸಿ ಸಂಧಿ ಮಾಡಿದ ಬಳಿಕ 
ಸಿದ್ಧವಾಗುವ ರೂಪಗಳನ್ನು ವಿವರಿಸಬಹುದು. 

"ರಾಮೇಣ' ಇತ್ಯಾದಿ ಎರಡು ಪದಗಳು ಸಿದ್ದ ರೂಪ ಶಬ್ದಗಳನ್ನು ಕೂಡಿಸಿ 
ಹೇಳುವದಕ್ಕೆ ಸಮ್ಯಕ್‌ ಉದಾಹರಣೆಯಾಗಿದೆಯಷ್ಟೆ. ಅಂದರೆ - ರಾಮನಿಂದ 
ಹೇಳಲ್ಪಟ್ಟಿರುವದನ್ನು ಮಾಡುವೆನು. ಯಾವಾಗಲೂ ರಾಮನನ್ನು ಶ್ರದ್ಧಾಪೂರ್ವಕ 
ಭಜಿಸುವನು ಇಲ್ಲವೆ ಅರ್ಚಿಸುವೆನು. ನನ್ನ ಪಾಪ ಪಗಳೆಲ್ಲ ರಾಮನಿಂದ ಪರಿಹೃತವಾಗಲಿ 
ರಾಮನೆ ನಿನಗೆ ವಂದನೆ. ನಾನು ರಾಮನ ದಾಸಾನುದಾಸ. ಅವನಿಂದಲೇ ನನಗೆ ಮೋಕ್ಷ 
ಲಭಿಸಬೇಕೆಂದು ಇಚ್ಛಿಸುತ್ತೇನೆ. ನನ್ನ ಮನಸ್ಸು ಆತ್ಮಗಳೆಲ್ಲ ಅವನಲ್ಲಿ ಉದಾರವಾದ 
ಪ್ರೀತಿಯನ್ನು ಹೊಂದಲಿ ರಾಮನೇ ನಿನಗೆ ನಮಸ್ಕಾರ. 


ರಾಮಾನ್ಮುಕ್ತಿ ರಭೀಪ್ಲಿತಾ ಮಮಸದಾ ರಾಮಸ್ಕ ದಾಸೋಸ್ಕ, ಹಂ ॥॥ 

ರಾಮೇರಂಜತು ಮೇ ಮನಃ ಸವಿಶದಂ ಹೀ" ರಾಮ ತುಭ್ಯಂ ನಮಃ॥ 

ಸರ್ವ ಮುಂತಾದ ಶಬ್ದಗಳು ಗೋಪಾ, ಪತಿಃ ಹರಿಃ ಭಾನಃ ಸ ;ಯಂಭೂಃ ಕರ್ತಾರಃ 
ನೌಃ ಸಾಮ್ರಾಟ್‌, ಚಿತ್ವಾ ಈ ರಾಜಾಃ ಪಂಥಾಃ ಮನಃ ವಟುಃ ಸಃ ಪುತೃಡ್‌, ಪುಮಾನ್‌ 
ಮಹಾನ್‌, ಧೀಮಾನ್‌, ನಿದ್ದಾನ್‌, ಉಶವಾ, ಅಸ್‌ ಉಶವಾ aha ತ ಪುಲ್ಲಿಂಗ 
ಶಬ್ದ ಗಳಾಗಿವೆ. ರಾಧಾ, ೫ ಗತಿ, ಗೋಪಿ, ಶ್ರೀಧೇನುಃ ವಧೂಃ ಸೌರಃ ಉಷಾಗಾೌಃ 
ದೌಃ ಕ್ಬುತ್‌, ಕಕುಸ್‌, ಸವಿತ್‌ ಅಥವಾ ಸಂವಿದ್‌ ರುಕ್‌ ವಿಟ್‌, ಉದ್ಭಾಃ ಇವುಸ್ತಿ ್ರ್ರೀಲಿಂಗ 
ಶಬ್ದ ಗಳಾಗಿವೆ. ಇನ್ನು ನಪುಂಸಕಲಿಂಗ ಶಬ್ದ ಗಳಾವವೆಂದರೆ - ತಪಃ ಕಾ ಅತಿ, ಶ್ರಾವಣಿ, 
ಸೋಮಪ ೦ ಅಂಬು, ಕರ್ತ, ಅತಿರಿ, ಅತಿನು ಸ್ವನುಡತ್‌, ಏಮಲದ್ಕು, ಚತ್ಹಾರಿ, ಇದಂ 
ಏತತ್‌, ಬ್ರಹ್ಮ, ಅಹಃ ಅಸ್ಪಕ್‌, ಏತತ್‌ ಬೇಭಿತ್‌ ಗವಾಕ್‌, ಗವಾಜ್‌ ಗೋಕ್‌, “ರ್ಯಕ್‌. 
ಯಕೃತ್‌, ಶಕೃತ್‌, ದದತ್‌, “ಭವತ್‌, ಪಚತ್‌, ತುದತ್‌, ದಿವ್ಯತ್‌, ಧನುಃ ಪೀಪಠೀ, ಪಯಃ 
ಆಫ ಸಷ ಎಂಬಿತ್ಯಾದಿ ರೂಪ ಗಳು. 


ಕೆಲವು ಶಬ್ದಗಳು ಗುಣ ದ್ರವ್ಯ ಕ್ರಿಯೆಗಳಿಗೆ ಅನುಗುಣವಾಗಿ ಯೋಗ ಉಳ್ಳದ್ದಾಗಿ 
ಮೂರು ಲಿಂಗಗಳಲ್ಲಿಯೂ ರೂಪವನ್ನು ತಾಳುತ್ತವೆ. ಅಂತಹ ಕೆಲವು ಶಬ್ದ ಗಳನ್ನು 
ಹೇಳುವೆನು. ಶುಕ್ಲಃ ಶುಚಿಃ ಸುಧೀಃ ಪಟುಃ ಸ್ವಯಂಭೂಃ ಮಾತಾ, ಪಿತಾ, ನಾ ಸತಾ  ವಾಗ್ಗಃ 
ಇವುಗಳು ವಿಕಲ್ಪವಶಾತ್‌ ಭಿನ್ನ ಅಗಾ? ಮಾರ್ಪಡುವವು, ಇವುಗಳಲ್ಲದೆ ಧನಾ, 
ಕೃಸೋಮ ಅಗರ್ಹ, ಬಹು, ರಿಮಿಷಸ್‌ ವಿಷಾ ಶಬ್ದ ಗಳೂ, ಸಹ, ಮತ್ತು ಅಪರ, ಉಭಯ, 
ಉಚಾ, ಸರ್ವ, ವಿಶ್ವ, ಅನ್ಯ, ಅಂತರಾ, ಇತರ, ಉತ್ತರ, ನೇಮ, ಅಸಮ, ಸಮ, ಇಷು 
ಉತ್ತರೋತ್ತರ, ಟಿಪ, ಯಾವತ್‌, ತತ್‌, ಕಿಂ, ದ್ವಯ, ಯಕ್ಷ ತ್‌ ಪ್ರಥಮ 
ಮುಂತಾದವುಗಳು. ಇನ್ನು ಕೆಲವು ಶಬ್ದಗಳು ಸ PRS. ತ್ರಿಲಿಂಗಗಳ ಸ್ಪರೂಪ 
ಪಡೆದು ಪ್ರಯೋಗಿಸಲ್ಪ ಡುತ್ತವೆ. ಅವುಗಳೆಂದರೆ - ನೋರಃ ತಪಃ ದ್ವೇ, ತ್ರಯಃ 
ಶುದ್ಧ, ಸ್ಹ, ಕನ ವಿರೋಧ ಪರಿ, ವಿಪರ್ಯಯ ಮುಂತಾದವುಗಳು. 


ಮಗ ಎಂಬ ಅರ್ಥದಲ್ಲಿ ತದ್ಧಿತ ಪ್ರತ್ಯಯಗಳು ಬರುವವು. ಉದಾ ಪಾಂಡವಾಃ 
ಅಂದರೆ ಪಾಂಡುರಾಜನ ಮಕ್ಕಳು. ಇದೇ ರೀತಿಯಾಗಿ ಶೈಧರ, ಗಾರ್ಗೃಃ ಆತ್ರೇಯ 


ನಾರದ ಮಹಾಪುರಾಣ 255 


ಗಾಂಗೇಯಃ ಎಂಬಿತ್ಕಾ ದಿಗಳನ್ನು ಸೋದಾಹರಣಾರ್ಥ ಹೇಳಬಹುದಾಗಿದೆ. ಅದರಂತೆ 
ದೇವತೆ ಎಂಬ ಅರ್ಥದಲ್ಲಿಯೂ ಕೂಡ ಸಂಬಂಧಿ ಎಂಬ ಅರ್ಥದಲ್ಲಿಯೂ ತದ್ದಿತ 
ಪ್ರತ್ಯ ಯಗಳು ಬರುವದುಂಟು. 

ಉದಾ:- ಐಂದ್ರಂ ಬ್ರಾಹ್ಮಃ ಅಂದರೆ ಇಂದ್ರ ದೇವತಾಕ, ಬ್ರಹ್ಮ ದೇವತಾಕ ಹವಿಸ್ಸು 
ಎಂದರ್ಥವಾಗುತ್ತ ದೆ. os ಎಂಬ ಅರ್ಥ ಸೂಚಿಸುವ ಬಲೀ ಎಂಬುದು 
ಕ್ರಿ ಯಾಯೋಗಹೊಂದಿದ ಕರ್ಮಕತ್ಛ ೯ಗಳಲ್ಲಿ ಧೌರೇಯಃ ಕಾರುಭಂ ಎಂಬ ತದ್ದಿತಾಂತ 
ಶಬ್ದಗಳು ನಿಷ್ಟಿನ್ನವಾಗಿವೆ. ಅದರಂತೆ ಭವ ಅಂದರೆ ಹುಟ್ಟಿ ದವನು ಎಂಬ ಅರ್ಥಾನುಸಾರ 

ಕಾನೀನ, ವೈದಿಕಃ ಸ್ವಕಃ ಎಂಬ ಪದಗಳು ಸ್ವಾರ್ಥದಲ್ಲಿ ಚೋರಃ ಎಂಬುದೂ ತುಲ್ಕ 

ಅಂದರೆ ಸರಿಸಮಾನ ಎಂಬ ಅರ್ಥದಲ್ಲಿ ಜಂದ್ರ ವತ್‌ ಎಂಬುದು ನಷ್ಪನ್ನವಾಗಿದೆ. 
ಭಾವಾರ್ಥ ಸೂಚಕ ಪದಗಳಲ್ಲಿ ಸಹ ಬ್ರಾಹ್ಮಣತ್ವಂ ಬ್ರಾಹ್ಮ ಣತಾ, ಬ್ರಾಹ್ಮಣಂ ಎಂಬ 
ಶಬ್ದಗಳು ಅಲ್ಲದೆ ಉಳ್ಳವನು ಎಂಬರ್ಥದಲ್ಲಿ ಗೋಮಾನ್‌; ಧನೀ, ಧನವಾನ್‌ ಎಂಬ 
ಶಬ್ದ ಗಳೂ ಅಳತೆಯಲ್ಲಿ ಕಿಯಾನ್‌ ಎಂಬುದು ನಿಷ್ಠನ್ನವಾಗಿದೆ. ಜಾತ ಎಂಬ ಅರ್ಥದಲ್ಲಿ 
ತುಂದಿಲಃ ಶ್ರದ್ದಾಲುಃ ಹಾಗೂ ಹೆಚ್ಚಿನ ಅರ್ಥ "ಸೂಚಿಸುವದಕ್ಕಾಗಿ ದಂತುರಃ ಇದೆ 
ಎಂಬರ್ಥದಲ್ಲಿ ಸ ಸ್ರಗ್ವೀ, ತಪಸ್ವೀ, ಮೇಧಾವೀ ಮಾಯಾವೀ ವಕು ನಿಷ್ಟನ್ನವಾಗಿವೆ. 
ನಿಂದಿತ ಮ ಶೀಲ 3 ಅರ್ಥ ಸೂಚಿಸುವ ವಾಚಾಲ ವಾಚಾಟ ಎಂಬ 
ಪದಗಳೂ ಸ್ವಲ್ಪ ಕಡಿಮೆ ಎಂಬ ಅರ್ಥಸೂಚಿಸಲು ಕಲ್ಪ ದೇಶೀಯ ಎಂಬ ಪ್ರ ತ್ಯಯಗಳು 
ಹತ್ತುತ್ತವೆ. “ಉದಾಹರಣೆಗಾಗಿ ಕವಿಕಲ್ಪಃ ಕವಿದೇಶ್ಯಃ ಮುಂತಾದವುಗಳು ನಿಂದೆಯಲ್ಲಿ 
ಪಟುಜಾತೀಯಃ ಹೊಗಳಿಕೆಯಲ್ಲಿ ವೈದ್ಯರೂಪಃ ಎಂಬ "ಶಬ್ದ ಗಳು ನಿಷ್ಠನ್ನ ವಾಗಿವೆ. 

ಬಹುಕಾಲದ ಪೂರ್ವದಲ್ಲಿ ಎಂಬ ಅರ್ಥ ಸೂಚಿಸುವದಕ್ಕಾಗಿ ದೃಷ್ಟಚರಃ ಪಾ ಪ್ರಾಚುರ್ಕ 
ಮುಂತಾದ ಅರ್ಥದಲ್ಲಿ ಅನ್ನ ಮಯ, ಮೃಣ್ಣಯ, ಸ್ಥಿ ಸ್ತ್ರೀಮಯ ಎಂದು. ಸಿದ್ದ RN ಚ 
ಎಂಬ ಅರ್ಥದಲ್ಲಿ ಲಜ್ಜಿ ತ್ಕ ಅತಿ ಎಂಬರ್ಥದಲ್ಲಿ ತ್ರ ಯಾನ್‌, ಶ್ರೇಷ್ಠಃ ಶುಕ್ಲ ತರಃ ಕೃಷ್ಣ 
ತಮಃ ಎಂಬ ತದ್ದಿ ತಪ್ರತ್ಕಯಾಂತ ಪದಾದಿಗಳು ಬಾ ಸಾಮಾನ್ಯವಾಗಿ “0 
ಮುಂತಾದ ಶಬ್ದದ ಮೇಲೆ ಈ ಪ್ರತ್ಯಯಗಳು ಬಂದರೆ ಅವ್ಯ MAE ಉದಾಃ 
ಅತಿತರಾಂ ಕಿತರಾಂ ಸಟ ಬಬ ಪರಿಮಾಣಾರ್ಥ ಸೂಚನೆಯಲ್ಲಿ ಜಾನುದಫ್ಲಂ 
ಜಾನುಮಾತ್ರಂ ಎಂಬ ತದ್ದಿತ ಪ್ರತ್ಯಯಾಂತ ಪದಗಳು, ಬಹಳ ಪದಾರ್ಥಗಳು 
ಒಟ್ಟಾ ಗಿರುವಾಗ ಅದರಲ್ಲಿ "ಒಂದನ್ನು ಸೂಚಿಸಲು ಕತಮ, ಎರಡರಲ್ಲಿ ಒಂದನ್ನು 
ಸೂಚಿಸಲು ಕತರಃ ಎಂಬ ಪದಗಳು ರೂಪಿತವಾಗಿವೆ. 


ಸಂಖ್ಯಾ ವಿಶೇಷ ನಿರ್ಧರಿಸಿ ಹೇಳುವದಕ್ಕಾಗಿ ದ್ವಿತೀಯ, ತೃತೀಯ, ಚತುರ್ಥ, 
ಪಂಚಮ, ಏಕಾದಶ ಕತಿಪಯ, ಕತಿರ್ಥ. ಕತಿ, ಎಂಶತಿತಮ ಶತತಮ ಮುಂತಾದವು 
ಗಳೂ, ಅಲ್ಲದೆ ಎರಡು ಎಧ ಮುಂತಾಗಿ ಸಂಖ್ಯೆಯ ಪ ಸ್ರಕಾರಾದಿಗಳನ್ನು ನಿರ್ದೇಶಿಸಲು 
ದೆ ಸಧಾ, ದ್ವಿಧಾ ಎಂಬ ಪದಗಳು ಪ್ರಯೋಗಿಸಲ್ಪ ಡುತ್ತವೆ ಇನ್ನು ಕ್ರಿಯೆಯು 
ಆವೃತ್ತಿ ಯನ್ನು ಬೋಧನೆ ಮಾಡಲು 2 ಕೃತ್ವಃ ; ದ್ವಿತಯಃ ತ್ರಿತಯಃ ಎಂಬ 
ಪದಗಳು, ಸಂಖ್ಯೆ ಯನ್ನು ಹೇಳುವದಕ್ಕಾಗಿ ದ್ವ ಯ, “ತ್ರ ಆಖ ಟಿ ಪದಗಳು ಹೇಳಲ್ಲ ಟ್ಟಿವೆ. 


ಅಲ್ಪ ಎಂಬರ್ಥವನ್ನು ಸೂಚಿಸುವಾಗ ಕುಟೀರ, ಸಮೀರ, ಶಂಡಾರ ಇವುಗಳು 
ಸಮ್ಮತಪ ಪದಗಳೆನಿಸುತ್ತವೆ. ಈ ತದ್ಧಿತ ಪ್ರತ್ಯಯಗಳ ರೂಪಾಂತರ ಅಥವಾ ಗತಿ - 


256 ನಾರದ ಮಹಾಪುರಾಣ 


ಗಮನಗಳು ವಿಚಿತ್ರ ವಾಗಿದ್ದು ಸಾಧಕನಿಗೆ ಗಮನಾರ್ಹವೆನಿಸಿವೆ. ತದ್ದಿ ತಾಂತ ಶಬ್ದ ಗಳೂ ' 
ಬಹು ವಿಧವಾಗಿ ಪ ಕ್ರಯೋಗದಲ್ಲಿ ವಿಹಿತವಾಗಿವೆ. ಅವುಗಳನ್ನು ಹೀಗೆ ಉದಾಹರಿಸ 
ಬಹುದು ಸ್ತ್ರ ಣಃ ಪೌಷ್ಟಃ , ತುಂಡಿಭಃ ಕೃಪೀವಲ, ಮಲಿನ. ವಿಕಟ; ಗೋಮೀ, 
ಉತ್ಕಟಂ, ಸ ನಿಬಿಡ, ನಿಬರೀ, ವತ್ತಾರ್ಥಃದಲ್ಲಿ ಎದ್ಕಾಚಣ, ಎದ್ಯಾಚುಂಚು, 
ಸ್ಫಂಗಿಣಃ ಸ್ವಾಮಿ, ವಿಷಮ, ರೂಪ್ಯಂ, ಉಪತ್ಯಕಾ, ಅಧಿತ್ಯಕಾ, ಚಿಪಿಟಂ, ಚಿಕ್ಚಂ, ಘಾ 
ಕುತಪ ಭಾ ಹಿಮೇಲುಃ ಕಹೋಡಃ ಹಃ ಮರೂತಃ ಏಕಾಕೀ, ಜ್ಯೋತ್ಸ್ನಾ, ತಮಿಸ್ರಾ, 
ಅಷ್ಟೀವತ್‌ ಅಸಂದೀವತ್‌, ಚಕ್ರೀವತ್‌, ತೂಷ್ಠೀಕಾ ಜಲ್ಪತಕೀ ಕಂಭಃ ಕಂಯುಃ ಕೇತಿಃ 
ಕಂತುಃ ಕಂತಃ ಕಂಪಃ ಶಂವಃ ಶಂತಃ, ಸತಃ ಶಂಭ ಕವಃ ಶಂಯೋ, ಹಂಯುಃ ಶುಭಃ 
ಯುವತ್‌ ಎಂಬಿತ್ಯಾದಿ ತದ್ದಿತಾಂತ ಶಬ್ದ ಗಳು ವಿಹಿತ ರೀತಿಯಲ್ಲಿ ನಾನಾರ್ಥಗಳಲ್ಲಿ 

ಪ್ರಯೋಗಿಸಲ್ಪ ಡುತವೆ. ಈಗ ಕೆಲವು ಧಾತುಗಳಿಗೆ ದಶಲಕಾರಗಳಲ್ಲಿ ಆಗುವ 
ಈ ಗಳನ್ನು ಹೇಳುತ್ತೆ ನೆ. ಮೊದಲು ಭೂ ದಾತುವಿನ ದಶಲಕಾರ ರೂಪಗಳನ್ನು 
ಹೇಳುತ್ತೆ ನೆ” ಹೇಗೆಂದರೆ - ಭವತಿ, ಬಭೂವ, ಭವಿತಾ, ಭವಿಷ್ಯತಿ, ಭವತು, ಅಭವತ್‌. 
ಭವೇತ್‌, ಅಭೂತ್‌, ಅಭವಿಷ್ಯತ್‌, ಭವೇತ್‌ ಎಂದಾಗುತ್ತದೆ. ಹೀಗೆಯೇ ಲಡಾದಿಯಾಗಿ 
ದಶಲಕಾರ್ಯ ಗಳಲ್ಲಿ ಅದು ಧಾತುವಿಗೆ (ದ್ವಿತೀಯ ಗಣ) ಜಘಾಸ, ಅತ್ತಿ, ಅತ್ತಾ, ಅತ್ತ 533, 
ಅತ್ತು ಕ ಅದ್ಯಾತ್‌, ಅಘಸತ್‌, ಆತ್ತ ತ್‌ ಎಂದು ಸಿದ್ದ ವಾಗುತ್ತದೆ. "ಇದೇ ಪ್ರಕಾರವಾಗಿ 
ಹುದಾತುವಿಗೆ ರ: ಜುಹಾವ ks ಜುಹವಾಂಚಕಾರ ಹೋತಾ, ಹೋಷ್ಯತಿ, 
ಅಜುಹೋತ್‌, ಜುಹಯಾತ್‌, ಹೂಯಾತ್‌ ಆಹೌಷೀತ್‌, ಆಹೋಷ್ಯತ್‌ ಎಂದು ಮುಂತಾಗಿ 
ದಶಲಕಾರ ರೂಪ ಗಳನ್ನು ಹೇಳಬಹುದು. ಅದರಂತೆ ದಿವ್‌ ಎಂಬ ಧಾತುವಿಗೆ ದೀವ್ಯತಿ, 
ದಿದೇವ, ದೇವಿತಾ, 'ದೇವಿಷೃತಿ ದೀವ್ಯತು, ದೀವ್ಕೆ ಆತ್‌ ಅದೇವಿತ್‌ ಟಾ ಡಿ 
ದಶಲಕಾರಗಳು ರೂಪಿತವಾಗುತ್ತವೆ. ಹುಚ್‌ ಎಂಬ ಹಾಗ ಸುನೋತಿ, ಸುಷಾವ, 
ಸೋತಾ, ಸೋಷ್ಯತಿ, ಸುನೋತು, ಅಸುನೋತ್‌, ಸುನಯಾತ್‌, ಅಸೋಷ್ಯತ್‌ ಎಂಬುದಾಗಿ 
ದಶಲಕಾರಗಳಲ್ಲಿ ಆಗುವ ರೂಪಗಳು. ತುದ ಧಾತುವಿಗೆ ತುದತಿ, ತುತೋದ. ತೋತ್ತಾ, 
ತೋತ್ಸ 3, ತುದತು, ಅತುದತ್‌, ತುದ್ಯಾತ್‌, ತುದೇತ್‌ ಅತೌತ್ಸೀತ್‌, ಅತ್ಧ್ಯೋತ್ಸ್ಯ ್‌ 
ಎಡ ೫ ದಶಲಕಾರದ ರೂಪ ಗಳು. 


ರುಧ ಧಾತುವಿಗೆ ರುಣದ್ದಿ ರುರೋಧ, ರೋದ್ಭಾ, ರೋತ್ಪ ತ ರುಣದ್ದು, ಅರುಣತ್‌, 
ರುಧ್ಯಾತ್‌, ಅರ್‌ತ್ಸಿ ತ್‌, ಅರೋತ್ತ ತತ್‌ ಮ ಸಕ ರೂಪಗಳು, ತನು 
ಧಾತುವಿಗೆ ತನೋತಿ, ತತಾನ, ತನಿತಾ. ತನಿಷ್ಠತಿ, ತನೋತು, ಅತನೋತ್‌, ತನುಯಾತ್‌, 
ಅತನೀತ್‌ + ಅತಾನೀತ್‌, ಅತನಿಷ್ಕತ್‌ ಎಂಬುದಾಗಿ ದಶರೂಪಗಳು, ಕ್ರೀಜ್‌ ಧಾತುವಿಗೆ 
ಕ್ರೀಣಾತಿ, ಚಿಕ್ರಾಯ, ಕ್ರೇತಾ, ಕ್ರೇಷ್ಯತಿ, ಕ್ರೀಣಾತು, ಅಕ್ರೀಣಾತ್‌, ಕ್ರೀಣೀಯಾತ್‌, 
ಕ್ರೀಯಾತ್‌, ಅಕ್ಕ ಷೀತ್‌, ಅಕ್ರೇಷ್ಯ್ಠತ್‌ ಎಂಬ ಹತ್ತು ಕವಗ ಚುರ ಧಾತುವಿಗೆ 
ಜನಾ ಚೋರಯಾಮಾಸ, ಚೋರಯಿತಾ, "`'ಚೋರಯಿಷ್ಯತಿ, ಚೋರಯತು, 
 ಅಚೋರಯತ್‌, ಚೋರಯೇತ್‌ ರಾಕ್‌ ಅಚೂಚುರತ್‌, ಅಚೋರಿಷ್ಯತ್‌ ಎಂಬ 
ಹತ್ತು ರೂಪಗಳು ಈ ರೀತಿ ಗಣಗಳು ಉದಾಹೃತವಾಗಿವೆ. 


ಪ್ರಯೋಜಕ (ಮಾಡಿಸುವವನ)ನ ವ್ಯಾಪಾರವು ವಿವಕ್ಷಿತವಾದಾಗ ಣಿಜಂತ 
ಧಾತುಗಳನ್ನು ಪ್ರಯೋಗಿಸಬೇಕು. ಉದಾಹರಣೆ - ಭಾವಯತಿ, ಇಚ್ಛೆಯು ತೋರುವಾಗ 


ನಾರದ ಮಹಾಪುರಾಣ 257 


ಸನ್‌ ಪ್ರ ತ್ಯ ಯ ಬರುತ್ತದೆ. ಉದಾಃ ಬುಭೂಷತಿ, ಕ್ರಿಯಾಸಮಭಿವ್ಯಾ ಹಾರ ಎವಕ್ಷಿತವಾದಾಗ 
SEES ಎಂದು ಹೇಳಲ್ಪಟ್ಟಿದೆ. ತನ್ನ ಇಚ್ಛೆ ಮತ್ತು ಆಚರಿಸುವದು 
ಎಂಬರ್ಥದಲ್ಲಿ ಪುತ್ರೀಯತಿ ಮುಂತಾದ ಕ್ರಿಯಾಪದಗಳು "ಎಹಿತವಾಗಿವೆ. ಇತ್‌ ಎಂಬ 
ಸಂಜ್ಞೆಯುಳ್ಳ ಪ್ರತ್ಯಯಗಳು ಬರುವವೆಂದು ತಿಳಿಯಬೇಕು. ಉಳಿದ ಆ ಧಾತುಗಳು 
ಕರ್ತ್ರರ್ಥದಲ್ಲಿ ಪರಸ್ಟೈ ಪದಗಳೆಂದು ಶಾಬ್ದಿಕರಿಂದ ಉಕ್ಕವಾಗಿವೆ. ಇಕಾರ 
ಇತ್ಸಂಜ್ಲೆಯುಳ್ಳ ಮತ್ತು ಸ್ವರಿತೇತ್ತಾದ ಧಾತುವು "ಉಭಯ ಪದವನ್ನು ಹೊಂದುವದು. 
ಯಕ್‌ ಚ ಭಾವಕರ್ಮಾಥಗದಲ್ಲಿ ಬರುವದು. ಸೌಕರ್ಯಾತಿಶಯವನ್ನು ಪ್ರಕಾಶ 
ಪಡಿಸುವದಕ್ಕಾಗಿ ಕರ್ತೃ ವ್ಯಾಪಾರವನ್ನು ಎವಕ್ಷೆ ಮಾಡದಿರುವಾಗ ಕರ್ಮಾದಿಗಳೇ 
ಕರ್ತೃತ್ವವನ್ನು. ಹೊಂದುವವು. ಉದಾಃ 'ಓದನಃ 'ಪಚ್ಛತೇ ಸ್ವಯಂ ಇಲ್ಲಿ ಕರ್ಮವಾದ 
ಓದನವು ಕತೃ ೯ವಾಗಿ ನಿರ್ದೇಶಿಸಲ್ಪಟ್ಟಿದೆ. ಇದೇ ಪ್ರ A "ಅಸಿಶಿ ನತ್ತಿ, ಸ್ಥಾಲೀ ಪಚತಿ' 
ಎಂಬಲ್ಲಿ ಕರಣ ಮತ್ತು ಅಧಿಕರಣಗಳನ್ನು ಕತ ೯ವಿವಕ್ಷೆ ಮಾಡಿ ನಿರ್ದೇಶಿಸಿರುತ್ತಾರೆ. 
ಛೇದನ. ಕ್ರಿಯೆಯಲ್ಲಿ ಸಾಧನವಾದದ್ದು ಕತ್ತಿಯು. ಈಗ. ಅದೇ ಕತ್ಫವು. ಹೀಗೆಯೇ 
ಪಾಕವನ್ನು ಸ್ಥಾಲಿಯಲ್ಲಿ ಮಾಡುವದರಿಂದ ಅದು ಅಧಿಕರಣವು, ಸಕರ್ಮಕ ಧಾತುವಿನ 
ಮೇಲೆ ಕರ್ತೃ. ಕರ್ಮ. ಎಂಬರ್ಥದಲ್ಲಿ ಲಕಾರ ಪ್ರತ್ಯಯಗಳು ಬರುವವು. ಅಕರ್ಮಕ 
ಧಾತುಗಳ "ಮೇಲೆ ಕರ್ತೃ: ಕರ್ಮ ಎಂಬರ್ಥದಲ್ಲಿ ಕಾರ ಪ್ರತ್ಯಯಗಳು ಬರುತ್ತವೆ. 
ವ್ಯಾಪಾರ ಮತ್ತು ಫಲಗಳು ಒಂದೆಡೆಯಲ್ಲಿ ಇದ್ದರೆ ಆ ಧಾತುವು ರಾಗಿ ಖು 
ಫಲವ್ಯಾ ಪಾರಗಳು ಭಿನ್ನ ಭಿನ್ನ ಸ್ಥಳಗಳಲ್ಲಿ ಇದ್ದಾಗ ಧಾತುವು ಸಕರ್ಮಕವಾಗುವದು. ದುಹ 
ಮುಂತಾದ ಧಾತುಗಳಿಗೆ ಅಪ ಧಾನ ಕರ್ಮಗಳಲ್ಲಿ ಯೂ ನೀ, ಹೃ ಮುಂತಾದ ಧಾತುಗಳಿಗೆ 
ಪ್ರಧಾನ ಕರ್ಮದಲ್ಲಿಯೂ ಬುಧ್ಯ ರ್ಥಕ, ಭಕ್ಷಣಾರ್ಥಕ ಮತ್ತು "ಶಬ್ದ ಕರ್ಮಕ ಧಾತುಗಳಿಗೆ 
ಪ್ರಯೋಕ್ತ್ಯೃ ಏನ ಇಚ್ಛಾ SN ಇವುಗಳಲ್ಲದೆ 'ೃಂತ ಧಾತುಗಳಿಗೆ 
ಪ್ರಯೋಜಕರ್ಮದಲ್ಲಿ ka ಲಕಾರಾದಿಗಳು ಬರುತ್ತವೆ. 


ಧಾತುವು ಫಲ ವ್ಯಾಪಾರಿಗಳನ್ನು ಬೋಧಿಸುತ್ತ ದೆ. ತಿಜ್‌ ಪ್ರ ತ್ಯಯಗಳು 
ಆಶ್ರಯಾರ್ಥಗಳು., ವ್ಯಾಪಾರವೇ ಪ ರ್ರಧಾನ ಎಂದರೆ ಮುಖ್ಯ ವಿಶೇಷ್ಠವಾಗಿಯೂ, ಫಲವು 
ಉಪಸರ್ಜನವಾಗಿಯೂ. ತಿಜರ್ಥವು ವಿಶೇಷಣವಾಗಿಯೂ ವಾಕ್ಕಾರ್ಥದಲ್ಲಿ 
ಭಾಸವಾಗುತ್ತದೆ. ಏಧಿತವ್ಯಂ, ಏಧನೀಯಂ ಎಂಬಿವು ಕೃತ್ಯಪ್ರತ್ಯಯಕ್ಕೆ ERE 
ಭಾವಕರಾ ) ರ್ಥಗಳಲ್ಲಿ ಕೃತ್ಯ ಪ್ರತ್ಯಯಗಳೂ ಕರ್ತ ಎಂಬರ್ಥದಲ್ಲಿ, ಕೃತ್‌ ಪ ರ್ರತ್ಯಯಗಳೂ 
ಏಹಿತವಾಗಿವೆ. ಕರ್ತಾ, ಕಾರಕ ಮುಂತಾದವುಗಳು” ಉದಾಹರಣೆಗಳಾಗಿವೆ. Ee 
ಭೂತಕಾಲದಲ್ಲಿ ನಿರ್ದಿಷ್ಟವಾಗಿವೆ. ಗಮ್ಯಾ ದಿಗಳು ಭವಿಷ್ಯತ್ವಾ ಲದಲ್ಲಿ ಉದಾಹೃತ ಗಳಾಗಿವೆ. 
ಉಳಿದವು ವರ್ತಮಾನಾರ್ಥದಲ್ಲಿ ವಿಹತವಾಗಿವೆ. 


ಅಧಿಸ್ತಿ , ಯಥಾಶಕ್ತಿ ಎಂಬಿವು ಅವ್ಯಯೀಭಾವ ಸಮಾಸವು, ರಾಮಾಶ್ರಿತಃ, 
ಧಾನ್ಯಾರ್ಥ;, ಯೂಪದಾರು, ವ್ಯಾಘ್ರಭೀಃ ರಾಜಪುರುಷು, ಅಕ್ಷ ಶೌಂಡಃ ಎಂಬವು ಕ್ರಮವಾಗಿ 
ದ್ವಿತೀಯಾ, ತೃತೀಯಾ, ಚತುರ್ಥಿ, ಪಂಚಮಿ, ಷಷ್ಟಿ, ಸಪ್ತಮಿ ತತ್ಪುರುಷ ಸಮಾಸಗಳಿಗೆ 
ಊಪಹರಣಗಳುಗಿವ. ಪಂಚಗವಂ, ದಶಗ್ರಾಮೀ, ತ್ರಿಫಲ "ಎಂಬವು ದ್ವಿ ಗು ಸಮಾಸವೆಂದು 
ಉಕ್ತವಾಗಿವೆ. ನೀಲೋತ್ಪಲಂ ಮಹಾಷಷ್ಠೀ ಎಂಬಿವು ಕರ್ಮಧಾರಯ ಸಮಾಸ. 


258 ನಾರದ ಮಹಾಪುರಾಣ 


ತುಲ್ಕಾ ರ್ಥದಲ್ಲಿ ಅಬ್ರಾಹ್ಮಣ ಎಂಬುದು ನ್‌ ಸಮಾಸದಲ್ಲಿ ವಿಹಿತವಾಗಿದೆ. ಕುಂಭಕಾರ 
ಮುಂತಾದವುಗಳು ಕೃದ್ಧ ತ್ತ ಎನಿಸುವವು. ಪ್ರಾಪೋದಕಃ, ಪಂಚಗುಃ ರೂಪವದ್ಬ್ದಾರ್ಕಃ 
ಮಧ್ಯಾಹ್ನಃ ಸುತಃ "ಮುಂತಾದವುಗಳು ಅನ್ಯ ಪದಾರ್ಥ ಪ್ರಧಾನವಾದ ಬಹುವಿ, ಹಿ 
ಸಮಾಸಪದವಾಗುತ್ತದೆ. : ' ಸಮುಚ್ಛಯ ಎವಕ್ಷಿ sad "ಗುರುಂಚೇಶಂ ಚ ಭಜಸ್ವ' 
ಎಂದೂ ಅನ್ವಾ ಚಯ ಎವಕ್ಬಿತವಾದಾಗ "ಭಿಕ್ಷಾ ಮಟ ಗಾಂ ಚಾಯನ' ಜೂ 
ವಾಕ್ಯಗಳನ್ನೇ ಪ ಕ್ರಯೋಗಿಸಬೇಕು ಇದು ಸಮಾಸವಾಗುವದಿಲ್ಲ. ಇತರೇತರಯೋಗವು 
ವಿವಕ್ಷಿ We ರಾಮಕೃಷ್ಣ್‌' ವಲಾ ದ್ವ ೦ದ್ವ ಸಮಾಸವೂ ಸಮಾಹಾರವಾದಾಗ, 
"ರಾಮಕೃಷ್ಣ ಷ್ಣಂ' ಎಂಬುದಾಗಿ “ದ್ವ ಂದ್ಕ ? ಸಮಃಸವೂ ವಿಹಿತವಾಗಿರುತ್ತ ದೆ. ಆದರೆ ರಾಮಕೃಷ ಷ್ಣೌ 
se “ಎರಡು ಶಬ್ದ ನು. ವ್‌ ಅರ್ಥವೂ ಆಪಾತತಃ “ಎರಡಾಗಿದೆ. ಅದಾಗ್ಯೂ 
ರಾಮಕೃಷ್ಣ ರೂಪಿಯಾದ ಆ ಬ್ರಹ್ಮನು ಒಬ್ಬನೇ. ಅವನಿಗೆ ಅನೇಕ ರೂಪಗಳಿದ್ದು, 
ಬ್ರಹ್ಮ ನೊಬ್ಬ ನೇ ಎಂದು ತಿಳಿದು ಅವನನ್ನು ಭಕ್ತಿ ಸ್‌ ಪೂಜಿಸಬೇಕು. 


ನಾರದ ಮಹಾಪುರಾಣದಲ್ಲಿ ಐವತ್ತೆ ರಡನೆಯ ಅಧ್ಯಾಯ ಮುಗಿದುದು 
iS ಅಸಮ 


॥ ಸನಂದ ಉವಾಚ ॥ 
ನಿರುಕ್ತಂ ತೇ ಪ್ರವಕ್ಕ್ಯಾಮಿ ವೇದಶ್ರೋತ್ರಾಂಗಮುತ್ತಮಂ ॥ 
ತತ | ಂವಿಧಮಾಖ್ಯಾತಂ ವೈದಿಕಂ ಧಾತುರೂಪಕಂ ॥ 
ಕೃಚಿದ್ವ ರ್ಣಾಗಮಸ್ಕತ್ರ ಕ್ವಚಿದ್ದ ರ್ಣ ವಿಷರ್ಯಯಃ ॥ 
ಈರ: ಕ್ವಾಪಿ ಭಾರ ವರ್ಣನಾಶಃ ಕ್ವಚಿನ್ಮ ತಃ Il 
ತಥಾ ವಿಕಾರನಾಶಾಭ್ಯಾಂ ವರ್ಣಾನಾಂ ಯತ್ರ ನಾರದ ॥ 
ಧಾತೋರ್ಯೋಗಾತಿಶಾಯೀ ಚ ಸಂಯೋಗಃ ಪರಿಕೀರ್ತಿತಃ ॥ 
ಸಿದ್ಧೇದ್ದ ರ್ಣಾಗಮಧ್ವ ಸಃ ಸಿಂಹೋ ವರ್ಣವಿಪರ್ಯಯಾತ್‌ ॥ 
ಗೂಢೋಜತ್ಛಾ ವರ್ಣವಿಕೃತೇರ್ವರ್ಣನಾಶಾತ್ಪ ಹೋದರಃ || 
ಭ್ರಮರಾದಿಷು ಶಬ್ದೆ "ಹು ಚ್ಲೇಯೋಯೋಗೋ ಹಿ ಪಂಚಮಃ 
ಬಹುಲಂ ಛಂದಸೀತ್ಯುಕ್ತ ಮತ್ರ ವಾಚ್ಯಂ ಪುನರ್ವಸೂ ॥ 
ಸನಂದನ :- ನಾರದನೇ, ಅವನ್ನು ಮೇಲೆ ನಿರುಕ್ತವೆಂಬ ವೇದಾಂಗವನ್ನು ಭಾಗ 
ವಿವರಿಸುವೆನು. ವೇದಾಂಗವು ಐದು ವಿಧವಾಗಿದ್ದು, ಅದರಲ್ಲಿ ವೇದದಲ್ಲಿ 
ಪ್ರಯೋಗಿಸಲ್ಪಟ್ಟಿ ಧಾತುರೂಪಾದಿಗಳು ಅಡಗಿವೆ. ಅಲ್ಲಿ ಕೆಲವು ಕಡೆಗಳಲ್ಲಿ ವರ್ಣಗಳು 
ಹೆಚ್ಚಾ ಗಿ ಕಂಡು ಬರುವವು. ಇದಕ್ಕೆ ಆಗಮವೆಂದು ಅನ್ನು ವರು. ಇನ್ನೂ ಕೆಲವು ಶಬ್ದ ಗಳಲ್ಲಿ 
ಚ ವರ್ಣಕ್ಕೆ ಬೇರೊಂದು ನ ಬಂದು" ವಕಾರವಾಗುತ್ತದೆ. ಮತ್ತೆ ಹಲವಾರು 
ಶಬ್ದ ಗಳಲ್ಲಿ ಮೊದಲಿದ್ದ ಕೆಲವು ವರ್ಣಗಳು ಇಲ್ಲವಾಗಿ ಲೋಪ ವೆಂದೆನಿಸಿ 
ಕೊಳ್ಳು ವದುಂಟು. ಶಬ್ದ ಗಳಲ್ಲಿ ವರ್ಣ ವಿಕಾರ ನಾಶದ ಪರಿಣಾಮವಾಗಿ ರೂಪವೂ 
ಬದಲಾವಣೆ ಹೊಂದುವದು (ವ್ಯತ್ಕಾಸವಾಗುವದು). ಅದರಂತೆ ಧಾತುಗಳ ರೂಪಗಳು 


ನಾರದ ಮಹಾಪುರಾಣ 259 


ಎಶೇಷವನ್ನು ಹೊಂದುವದರಿಂದ ಇವುಗಳಿಗೆ ಸಂಯೋಗ ಎಂಬ ಸಂಜ್ಞೆ ನೀಡಲಾಗಿದೆ. 
ಈಗ ಹಸ ಎಂಬ ಧಾತುವಿನಿಂದ ಉಂಟಾದ ಹಂಸವೆಂಬ ಶಬ್ದ ವು ಆಗಮದ ರೂಪವಾಗಿದೆ. 
ಇಲ್ಲಿ ಒಂದು ಅನುಸ್ವಾ ರವು ಹೆಚ್ಚಾಗಿ ಬಂದಿರುವದು. ಅದರಂತೆ ಓಸಿ ಎಂಬ ಧಾತುವಿನಿಂದ 
ಸಿಂಹ ಶಬ್ದ ನಿರ್ಮಾ ಎವಾಗಿದೆ. ಇಲ್ಲಿ ಮಾತ್ರ ವರ್ಣಗಳು ವ್ಯತ್ಯಸ್ತವಾಗಿವೆ. ಅದರಂತೆ 
ಅಧ... ಎಂಬ ಶಬ್ದವು ವರ್ಣ ವಿಕಾರಕ್ಕೆ ಉದಾಹರಣೆ ಎನಿಸಿದೆ. "ಲ್ಲಿ ಅಕಾರಕ್ಕೆ ಓಕಾರ 
ಬಂದಿದೆ. ಒಂದು ವರ್ಣವು ಸೋಪವಾಗಿದೆಯಾದ್ದ ರಿಂದ ಪೃಷೋದರ ಎಂಬ ಶಬ್ದ 
ತಯಾರಾಗಿದೆ. ವಾಸ್ತ ಏಕವಾಗಿ ನಡುವೆ ಒಂದು ದ ಕಾರವು ಬರಬೇಕಾಗಿತ್ತು. 
ಭ್ರಮರ ಮುಂತಾದ ಶಬ್ದಗಳಲ್ಲಿ ಇನ್ನೊಂದು ವರ್ಣ ಸಂಯೋಗ ಬಂದಿದೆ. 
ಸಾಮಾನ್ಯತಃ ವೇದದಲ್ಲಿ ರೂಪಗಳು ವ್ಯತ್ಯಾಸ ಹೊಂದುವದರಿಂದ "ಬಹುಲಂ' 
ಎಂದಿಟ್ಟು 'ಕೊಂಡರೆ ಒಳಿತು, ಜತ್‌ - ವಿಧಿ ಶಾಸ್ತ್ರಾ ನುಸರಣೆ ಇಲ್ಲ ದಿದ್ದರೂ 
ಪ್ರಯೋಗವನ್ನು ಅನುಸರಿಸಿ ರೂಪಾದಿಗಳನ್ನು ತರ್ಕ ಮಾಡಬೇಕೆಂದು ಅರ್ಥ. ಈ 
ಬಹುಲಗ್ರ ಹಣಕ್ಕೆ ಪುನರ್ವ ಸೂ, ವೃಷಣ, ಪರಸ್ಥೆ ಪದ ಮುಂತಾದವುಗಳು ಉದಾಹರಣೆ 
ಎನಿಸಿವೆ, ಹಾಗೆನ್ನ ದೆ ಶಾಸ್ತ್ರಾ ಧಾರದಿಂದ ರೂಪನಸ್ಟತ್ತಿ ಮಾಡಿದಾಗ ಇವುಗಳ ರೂಪದಲ್ಲಿ 
ಹೆಚ್ಚು ಕಡಿಮೆಯಾಗುವದು ಸಹಜವೇ. ಪ್ರ ಮುಂತಾದ ಅವ್ಯ ಯಗಳಿಗೆ ಕ್ರಿಯಾಪದ 
ಸಂಬಂಧವಿದ್ದಲ್ಲಿ ಗತಿ ಎಂಬ ಸಂಜ್ಞೆ ಯಿದೆ. ವಾಡಿಕೆಯಾಗಿ ಇವುಗಳನ್ನು ಕ್ರಿ 5 ಯಾಪದದ 
ಹಿಂಬದಿಯಲ್ಲಿಯೇ ಪ್ರ ಯೋಗ ಮಾಡುವ ಎಧಾನ ವಿಧಿಸಲಾಗಿದೆ. ವೇದದಲ್ಲಿ ಅದರ 
ಪರದಲ್ಲಿ, ಮಧ್ಯ ದಲ್ಲಿ ವ್ಯವಧಾನ ಇದ್ದಾಗ ಬರುತ್ತವೆ. ಎಂಬುದನ್ನು ಗಮನಿಸಬೇಕು. 


ವೇದದಲ್ಲಿ ವಿಭಕ್ತಿ ವ್ಯತ್ಯಾಸವು ಬರುವದುಂಟು, ದಧ್ನಾ, ಜುಹೋತಿ, ಕೇತುಃ 
ಧ್ವನಯತಿ ಮಾ ಚಾದವುಗಳು ಉದಾಹರಣೆಗಳೆನಿಸಿವೆ. ವಿಭಕ್ತಿ ಎಂಬುದು ಸುಪ್‌, ತಿಜ್‌, 
ಇವೆರಡಕ್ಕೆ ಸಂಜ್ಞೆಯು, ಇದು ವ್ಯತ್ಯಾಸ ಹೊಂದುವದು, ಈ ಕ್ರಮಕ್ಕೆ "ನಿಷ್ಪರ್ಕ 
ಮುಂತಾದವುಗಳಲ್ಲ ದೆ, ಗೃಭಾಯ ವೆಸಿದಲಾದವುಗಳು ಉದಾಹರಣೆಗಳು, ಬಿದರ ಪ ಕಾರ 
ಸುಪ್‌ ತಿಜ್‌, ಉಪಸರ್ಗ ಸ್ತ್ರ ಲಿಂಗಾದಿ, ಹಾಗೂ ಪ್ರಥಮ ಪುರುಷಾದಿ, ಕ 
ಶಬ (ವರ್ತಮಾನ) ಕರ್ತೃ ಕರ್ಮಪ ಪ್ರ ಯೋಗಗಳೂ, ವ್ಯ rp ಹಾಗೂಸ್ವ ರಗಳೂ ಯಜ್‌ 
ಪ್ರತ್ಯಯ ಇವುಗಳೆಲ್ಲ ವೃತ್ಯಾಸವನ್ನು ಇ ೊಂದುವವೆಂಬುದನ್ನು ವೇದಾಧ್ಯ ಯನ ಮಾಡಿದಾಗ 
ಮನಗಾಣಬಹುದು. ಅವೆಲ್ಲವೂ ಬಹುಲಗ್ರಹಣ ದು ಭಾವಿಸಬೇಕು. 
ಇದರಂತೆ ಬಹುಲಗ್ರ ಹಣದಿಂದ ವ್ಯತ್ಯಸ್ತ ವಾದ ಕೆಲವು ವೈದಿಕ ಶಬ್ದ ಗಳನ್ನು ಉದಾಹರಿಸ 
ಬಹುದು - ರಾತೀ, ವಎಬ್ವೀ ತ "ಅನುಕ, ಮವಾಗಿ ಇ SE: ಗಡ ಉಕಾರಾಂತ 
ಶಬ್ದ ಗಳಾಗಿದ್ದರೂ ವೇದಗಳಲ್ಲಿ ಈ ಕಾರಾಂತ ಎಂದು ಹೇಳಲಾಗಿದೆ. ಅದರಂತೆ ಕದ್ರೂಃ 
ವಾಜಸನೇಯಿನಃ ಮುಂತಾದವುಗಳಲ್ಲದೆ ಯಶೋಭಾಗ್ಯಃ ದೇವಾಸ೩ ಸರ್ವದೇವತಾಃ, 
ಅತ್ತಿತ್ಬಾವತಃ, ಅಸ್ಥಾನ್ಮುಖಾಃ ಗರ್ಭ ಉರ್ಮಿ ಯಾ, ಸ್ವಪ್ರ ಯಾ, ವಾರಾವಧ್ವಾರ್ತ, 
ವೈವಧೀ, ಏನಂ, ಏಪಸಿ. ಸ್ನಾತ್ವೀ, ಗತ್ವಾ ಗೋನಾಂ, ಅಪರಿಹ್ಟೃತಾ& ತುತರಿ, ಬಭೂಥ, 
ಪ್ರಮಿಣಂತಿ, ಮಿತ್ರಯಃ, ದುರಸ್ಥಾ, “ಹತ್ವಾ, ಸುಧಿತಂ ದಧರ್ತಿ ಮುಂತಾದವುಗಳು, 
ಸ್ಪವದ್ಧಿಃ ಧಿಷ್ಟ, ಪ ಪ್ರಪ್ರಾಯಂ, ಸವಿತ ರಧಿತರೀ, ನಸತಾ ಮುಂತಾದವುಗಳಲ್ಲದೆ 
ಅಮ್ನಃ ಭುವರಥೋ, ಎಂಬಿತ್ಕಾ ದಿಗಳು. ಬ್ರೂಹಿ ಮುಂತಾದವುಗಳು ಔಶ್ರಾ ವಯೇತ್‌ 
ಇತ್ಕಾ 'ದಿಗಳಲ್ಲಿ ಪ್ಲುತಶ್ರ ವಣ, ದಾಶ್ಮಾನ್‌, ಸ್ವತವಾನ್‌, ತ್ರಿಭಿಷ್ಟಂ, ನೃಭಿಷ್ಟುತಃ ಇತ್ಕಾ ದಿಗಳು 


260 | ನಾರದ ಮಹಾಪುರಾಣ 


ವ್ಯತ್ಯಾಸವನ್ನು ಪಡೆದವುಗಳಾಗಿವೆ. ಮೇಲಿನ ಶಬ್ದ ಗಳೆಲ್ಲ ಬಹುಲಗ್ರಹಣದ 
ಪರಿಣಾಮದಿಂದಾದ ಶಬ್ದಗಳು. ಬಹುಲಂ ಎಂದು ಹೇಳಿದಾಗ ನಾಲ್ಕು ರೀತಿಯಲ್ಲಿ 


ಬರುತ್ತದೆ, ಇನ್ನು ಕೆಲವು ಕಡೆಗೆ ವಿಭಾಷಾ ಅಥವಾ ವಿಕಲ್ಪದ ಪರಿಣಾಮವಾಗಿ, ಇನ್ನೂ 
ಕೆಲವು ಕಡೆಗೆ ಎಲಕ್ಷ ಣವಾದ ಒಂದು ರೀತಿಯಲ್ಲಿ ಎಲ್ಲ ನಿಯಮಗಳನ್ನು ಉಲ್ಲಂಘಿಸಿ 
(ಅನ್ಯಥಾ) ಬರುವದು. ಹೀಗೆ ವೈದಿಕ ಶಬ್ದಗಳು ಸಿದ್ಧವಾಗುತ್ತವೆ. 

ಭೂ ಮೊದಲಾದ ಧಾತುಗಳು ಪರಸ್ಥೈಪದಗಳೆಂದು ಹೆಸರಾಗಿವೆ. ಏಧ ಮುಂತಾದ 
ಧಾತುಗಳು ಆತ್ಮನೇಪದಗಳೆಂದು ಹೇಳಲ್ಪಟ್ಟಿವೆ. ಇವು ಒಟ್ಟಿನಲ್ಲಿ ಮೂವತ್ತಾರು ಧಾತುಗಳು 
ಉದಾತ್ತವೆಂಬ ಸಂಜ್ಞೆಯನ್ನು ಹೊಂದಿವೆ. ಆತ ಎಂಬುದೇ ಮೊದಲಾಗಿರುವ ಮೂವತ್ತೆಂಟು 
ಧಾತುಗಳು ಪರಸ್ಥೈಪದಗಳಾಗಿವೆ. ಅಲ್ಲದೆ ಶೋಕೃ ಮೊದಲಾಗಿರುವ ಸುಮಾರು 
ನಲವತ್ತೆರಡು ಆತ್ಮನೇಪದಗಳೆಂದು ಏವರಿಸಲಾಗಿದೆ. ಪಚ್‌ ಮುಂತಾದವುಗಳು ಐವತ್ತು 
ಧಾತುಗಳೆಲ್ಲ ಉದಾತ್ರೇತ್‌ಗಳೆಂದು ವರ್ಣಿಸಲಾಗಿದೆ. ವರ್ಚ ಮುಂತಾದ ಇಪ್ಪತ್ತೊಂದು 
ಅನುದಾತ್ರೇತುಗಳು, ಗುಪ ಮುಂತಾದ ನಲವತ್ತೆರಡು ಧಾತುಗಳು ಉದಾತ್ತೇತ್ತುಗಳೆಂದು 
ವಿವರಿಸಿದ್ದಾರೆ. ಮೇಲಾಗಿ ಶಬ್ದಶಾಸ್ತ್ರ ಪರಿಣತರಿಂದ, ಧಿಣ್ಯಾದಿ ಹತ್ತು ಧಾತುಗಳು 
ಅನುದಾತ್ರೇತು ಗಳೆಂದು ಏಭಾಗಿಸಲ್ಪಟ್ಟಿವೆ. ಅಣ ಮುಂತಾಗಿ ಇಪ್ಪತ್ತೇಳು ಧಾತುಗಳು 
ಉದಾತ್ತೆ ತ್ತುಗಳಾಗಿವೆ. 'ಅಮಾದಿ ಮೂವತ್ತ ನಾಲ್ಕು ಧಾತುಗಳು ಇತ್ತ ಂಜ್ಞೆ ಯುಳ್ಳವು 
ಗಳಾಗಿವೆ. ಮವ್ಕೆ ಮೊದಲಾದ ಇಪ್ಪತ್ತೆರಡು ಧಾತುಗಳು ಉದಾತ್ತ ಇತ್ತ ೦ಜ್ಞೆ ಯುಳ್ಳವುಗಳು. 

ಧಾವು ಎಂಬ ಒಂದೇ ಧಾತುವು ಸ್ವರಿತವೇ ಇತ್ಸಂಜ್ಞೆಯಾಗಿ ಉಳ್ಳದ್ದು. ಕ್ಲುಧ 
ಮೊದಲಾದ ಐವತ್ತೆರಡು ಧಾತುಗಳು ಅನುದಾತ್ರೇತುಗಳು. ಘಷಿ ಮುಂತಾಗಿ ಎಂಭತ್ತೆಂಟು 
ಧಾತುಗಳು ಉದಾತ್ರ್ಮೇತ್‌ಗಳು, ದ್ಯುತಾದಿ ಇಪ್ಪತ್ತೆರಡು ಧಾತುಗಳು ಸಹ 
ಅನುದಾತ್ರೇತುಗಳಾಗಿವೆ. ಘಟಾದಿ ಗಣದಲ್ಲಿ ಪಿತ್ತಾದ ಹದಿಮೂರು ಧಾತುಗಳು 
ಅನುದಾತ್ತವೆ ಇತ್ಸಂಜ್ಞೆಯಾಗಿ ಇರುತ್ತವೆ. ಅವುಗಳಲ್ಲಿ ಜ್ವಲ ಮುಂತಾದ ಐವತ್ತೆರಡು 
ಧಾತುಗಳು ಉದಾತ್ತೆ ತ್ತುಗಳೆಂದು ತಿಳಿಯಬೇಕು. 


ಈಗ ರಾಜ್ಯ ಧಾತುವು ಸ್ವರಿತೇತ್ತೆಂದು ಹೇಳಲಾಗಿದೆ. ತನು, ಭ್ರಾಜೃ ಮುಂತಾದ 
ಮೂರು ಧಾತುಗಳು ಅನುದಾತೆ ತುಗಳು. ಭಾ ಧಾತು ಮಾತ್ರ ಉದಾತ್ತ ವಾಗಿದೆ. ಅದರಂತೆ 


ಉದಾತ್ತಗಳು. ಹಿಕ್ಕ ಮೊದಲಾದ ಮೂವತ್ತೈದು ಧಾತುಗಳು ಸ್ವರಿತೇತು ಗಳು. ಶಿಇಗ, 
ಭ್ರಇಗ್‌ ಮುಂತಾದ ನಾಲ್ಕು ಧಾತುಗಳೂ ಸಹ ಸ್ವರಿತೇತ್ತು ಗಳು. ಧೇಟ್‌ ಮುಂತಾದ 
ನಲವತ್ತಾರು ಧಾತುಗಳು ಪರಸ್ಥೆ ಪದಗಳು. ಸ್ಪಿಜಾದಿ ಹದಿನೆಂಟು ಧಾತುಗಳು 
ಆತ್ಮನೇಪದಗಳೆಂದು ಹೇಳಲ್ಪಟ್ಟಿವೆ. ಆ ಬಳಿಕ ಪೂಜ್‌ ಮುಂತಾದ ಮೂರು ಧಾತುಗಳು 
ಅನುದಾತ್ತೇತುಗಳೆಂದು ಸಿದ್ಧವಾಗಿವೆ. ಹೃ ಧಾತವು ಪರಸ್ಥೈಪದಿಯು ಸ್ತು ಮುಂತಾದ 
ಮೂರು ಆತ್ಮನೇಪದಗಳಾಗಿವೆ. ರಭ ಮುಂತಾದ ನಾಲ್ಕು ಧಾತುಗಳು ಅನುದಾತ್ರೆ ೇತುಗಳು. 
ಇಕ್ಷಿದಾ ಎಂಬುದು ಉದಾತ್ತೇತ್ತಾಗಿದೆ. ಸ್ವಂಬು ಮುಂತಾದ ಹದಿನೈದು ಪರಸ ಪದಗಳು 


ಕಿತಧಾತುವು ಉದಾತ್ತೇತ್ತುವು ಹಾಗೆಯೇ ದಾನ, ಶಾನ ಧಾತುಗಳು ಉಭಯಪದಿಗಳು 


ನಾರದ ಮಹಾಪುರಾಣ 261 


(ಸ್ವರಿತೇತ್ತುಗಳು). ಪಚ ಮುಂತಾದ ಸ್ಲೌರಿತೇತ್ತುಗಳು ಒಂಭತ್ತು ಇವೆ. ಅಂಕ 
ಮುಂತಾದವು ಪರಸ್ಥೈಪದಗಳಾಗಿವೆ. 

ಮೂರು ಸ್ವರಿತೇತ್ಕುಗಳು ವದ, ವಚ, ಧಾತುಗಳು ಪರಸ್ಪೈಪದಗಳು ಭೂ ಮುಂತಾದ 
ಧಾತುಗಳು ಸಾವಿರದ ಆರು ಇವೆ. ಇವುಗಳೆಲ್ಲ ಭ್ಹ್ವಾದಿಗಣದವುಗಳೆಂದು ಭಾವಿಸಲಾಗಿದೆ. 
ವದ ಮತ್ತು ಹನ ಧಾತುಗಳು ಪರಸ್ಪೃೈಪದಗಳು ದ್ವಿಷ ಮುಂತಾದ ನಾಲ್ಕು ಧಾತುಗಳು 
ಸ್ವರಿತೇತ್ತು ಗಳು. ಇಲ್ಲಿ ಚಕ್ಷಿಜ್‌ ಇಚ ಸ್‌ ಧಾತುವು ಮಾತ್ರ ಆತ್ಮನೇ 
ಪದವಾಗಿದೆ. ಇರಾದಿ ಹದಿಮೂರು ಧಾತುಗಳು ಅನುದಾತ್ತ ಇತ್ತ ಂಜ್ಞೆಯೆಂದು ವಿಂಗಡಿಸಲಾಗಿದೆ. 


ಶಬ್ದ ಶಾಸ್ತ್ರ ಪ್ರವೀಣರು ಪೂಜ್‌, ಶೀಜ್‌ ಎಂಬ ಎರಡು ಧಾತುಗಳು ಪರಸ್ಮೈ 
ಪದಗಳೆಂದು ಹೇಳುತ್ತಾ ರೆ. ಷು ಮುಂತಾದ ಏಳು ಧಾತುಗಳು ಪರಸೆ ಸ್ಪೈ ಪದಗಳೆಂದು 
ಉಕ್ತವಾಗಿವೆ. ಉರ್ಣುಇ್‌ ಎಂಬುದು ಸ್ವರಿತೇತ್ರಾಗಿದೆ. ಘ ಮೊದಲಾದ ಮೂರು 
ಧಾತುಗಳು ಮಾತ್ರ ಪರಸ್ಪೈಪದಗಳಾಗಿವೆ ಎಂಬುದನ್ನು ಗಮನಿಸಬೇಕು. ಷ್ಟು ಎಂಬ 
ಒಂದು ಧಾತುವು ಸ್ವರಿತೇತ್ತಾಗಿದೆ. ರಾ ಮೊದಲಾದ ಹದಿನೆಂಟು ಧಾತುಗಳು 
ಪರಸ್ಥೆ ಪದಗಳೆಂದು ವಾಡಿಕೆಯಲ್ಲಿ ತಿಳಿಯಲ್ಲ ಡುತ್ತದೆ. ಆದರೆ ಇಜ್‌ ಎಂಬ ಒಂದು ಧಾತು 
ಆತ್ಮ ಸೇಪದಿಯು. ಇನ್ನು ವಿದ ಮೊದಲಾದ ನಾಲ್ಕು ಧಾತುಗಳು ಪರಸ್ಥೆ ಪದ ಗಳಾಗಿವೆ. 
ಹಾಗೆಯೇ ಇಷ್ಟ ಪ್‌ ಶಯೇ ಈ ಧಾತವು ಮಲಗು ಎಂಬರ್ಥದಲ್ಲಿ ಪರಸ್ಥೆ ಪದಿ ಯಾಗಿದೆ. 
ಸ್ಕಮ ಉಚಿತ ಆ ಪರಸ್ಥೈ ಪದಿಗಳೆಂದು ಈ ಹಿಂದೆ ಹೇಳಿದೆಯಷ್ಟೆ! ದೀಧೀಜ್‌ ವೇವಿಜ್‌ 
ಬ ಎರಡು ಧಾತುಗಳು "ಆತೃ ನೇಪದಗಳಾಗಿವೆ. ಪ್ರಥ ಮೊದಲಾದ ಮೂರು ಧಾತುಗಳು 
ಉದಾತ್ತೇತು ಗಳೆಂದು ಸೂಚಿಸಲಾಗಿದೆ. ಚರ್ಕರೀತಂ, ಹ್ಲುಜ್‌ ಎಂಬುವು 
ಆತ್ಮ ನೇಪದಗಳಾಗಿವೆ. ಇದೇ ರೀತಿಯಲ್ಲಿ ಅದಾದಿಗಯಣದಲ್ಲಿ ಮುನ್ನೂ ರು ಧಾತುಗಳಿವೆ. 
ದಾ "ಮುಂತಾದ ಧಾತುಗಳು ಪರಸ್ಥೆ ಪದಗಳು ಭೃ್ಬಳ ಎಂಬ ಧಾತವುಸ ಸ್ವ ರಿತೇತ್ತಾ ಗಿದೆ. ಹಾತ್‌ 
ಎಂಬ ಧಾತುವು ಉದಾತ್ಮೆ ತ್ತಾ "ಗದೆ. ಮಾಜ್‌, ಹಜ್‌, ಎಂಬ ರಡು: ಧಾತುಗಳು 
ಅನುದಾತ್ತವೇ ಇತ್ತಾ ಗಿವುಳ್ಳ ವುಗಳು. ದಾನ ಧಾತುವು ಸ ಸ್ವ ರಿತ್ತೇತು ಎಂದು ತಿಳಿಯಬೇಕು. 
ವಾಣಿ ಮುಂತಾದ ತ ಧಾತುಗಳು ಸ್ವ ರಿತೇತ್ತು ಗಳೆಂದು ಎವರಿಸಲ್ಪಟ್ಟಿದ್ದು ಫೃ 
ಮೊದಲಾದ ಹನ್ನೆರಡು ಧಾತುಗಳೂ ಸಹ ಪರಸ್ಥೆ ಪದಗಳಾಗಿವೆ. ಇದರಂತೆ ಜುಹೋತ್ಕಾ ದಿ 
ಗಣದಲ್ಲಿ ಇಪ್ಪ ತ್ರೆ; ರಡು ಧಾತುಗಳಿವೆ. ಮುಂದೆ ಕ ಕ ವಾದವುಗಳು ದಿವಾದಿ ಧಾತುಗಳು. ಇವು 
ಇಪ್ಪತ್ತೈದು ಇದ್ದು ಎಲ್ಲವೂ ಪರಸ್ಟೈೈ ಪದಗಳಾನಿವೆ. ಪೂಜ್‌, ದೀಜ್‌ ಎಂಬ ಎರಡು 
ಧಾತುಗಳು ಆತ್ಮ ನೇ ಪದಗಳಾಗಿವೆ. ಓಕಾರ ಮುಂತಾಗಿ ಇತ್ತಾಗಿ ಉಳ್ಳ ಪೂಜ್‌ ಮೊದಲಾದ 
ಏಳುಧಾತುಗಳು ಆತ್ಮ ನೇಪದಿಗಳಾಗಿವೆ. ಷೋಮೊದಲಾದವುಗಳು (ಧಾತುಗಳು) ಪರಸ್ಮೈ 
ಪದಿಗಳಾಗಿವೆ. ಆದರೆ ಜನೀ ಮುಂತಾದ ಹದಿನೈದು ಧಾತುಗಳು ಆತ್ಮನೇಪದಿ ಗಳಾಗಿದ್ದು 
ಮೃಷ ಷ ಮುಂತಾದ ಐದು ಧಾತುಗಳು ಕೂಡ ಸ ಸ್ಪ ರಿತೇತು ಗಳೆಂದು ವರ್ಣಿತವಾಗಿವೆ. 


ಪದ ಮುಂತಾದ ಹನ್ನೊ ೦ದು ಧಾತುಗಳು ಆತ್ಮನೇಪದಿಗಳೆಂದು ತಿಳಿಯಲ್ಪಟ್ಟಿವೆ 
igen ರಾದ್ದ ಧಾತುವು ವೃದ್ಧ ರ್ಥದಲ್ಲಿ, ಸ್ವಾದಿ ಚುರಾದಿಗಳಲ್ಲಿಯೂ 
ಪರಸ್ಟೈಪದಿಯು. ಇವು. ದಿವಾದಿಗಳೆಂದು ತಿಳಿಯಬೇಕು. ತುದ ಮುಂತಾದ ಹದಿಮೂರು 
ಧಾತುಗಳು ಉದಾತ್ತೇತ್ತುಗಳಾಗಿದ್ದು ರಧ ಮುಂತಾದ ಎಂಟು ಧಾತುಗಳು ಪಸಸ್ಟ್ಯೃಪದಿ 
ಗಳಾಗಿವೆ. ಸಮ ಮೊದಲಾದ ಮೂವತ್ತೆಂಟು ಧಾತುಗಳು ಉದಾತ್ರೇತ್ತುಗಳಾದರೆ 


262 ನಾರದ ಮಹಾಪುರಾಣ 


ದಿವಾದಿಯಲ್ಲಿ ನೂರನಲವತ್ತು ಧಾತುಗಳಿದ್ದುದ್ದು ವರ್ಣಿತವಾಗಿವೆ. ಷೂಜ್‌ ಮೊದಲಾದ 
ಒಂಭತ್ತು ಧಾತುಗಳು ಸ್ವ ರಿತ್ತೇತ್ತು ಗಳಾದರೆ ದುನೋತಿ ( ದು) ಮುಂತಾದ ಏಳು ಧಾತುಗಳು 
ಪರಸ್ಥೆ ಪದಿಗಳಾಗಿವೆ. ಘು "ಮೊದಲಾದ ಎರಡು ಧಾತುಗಳು ಅನುದಾತ್ಮೇತ್ತು ಗಳು. ತಿಕ 
ಮುಂತಾದ ಹದಿನಾಲ್ಕು ಧಾತುಗಳೂ ಸಹ ಪರಸ್ಥೆ Jಪದಿಗಳಂದು ಪರಿಗಣಿತವಾಗಿವೆ. 

ಇದೇ ರೀತಿಯಲ್ಲಿ ಸ್ವಾ ದಿಗಣದಲ್ಲಿ ಮೂವತ್ತ ರಡು ಹಾಗೂ ತುದ ಮೊದಲಾದ ಆರು 
ಧಾತುಗಳು ಸ್ಪರಿತೇತ್ತು ಗಳಂದು ತಿಳಿಯಬೇಕು. “ಹುಷೀ ಎಂಬ ಧಾತುವು ಉದಾತ್ಮೇತ್ತ 
ವಾದುದು. ಜುಷೀ ಮುಂತಾದ ನಾಲ್ಕು ಧಾತುಗಳು ಆತ್ಮ ನೇಪದಿಗಳು ವ್ರಶ್ಚ ಮುಂತಾದ 
ನೂರೈದು ಧಾತುಗಳು ಉದಾತ್ಮೇತ್ತು ಸಳದ ಸೂಚಿಸಿದ್ದಾರೆ. ಇಷ್ಟೇ ಅಲ್ಲದೆ, ಗೂರೀ 
ಬ ಧಾತುವು ಉದಾತ್ತೆ ತ್ತು ವೆಂದು ಇಲ್ಲಿ ಹೇಳಲಾಗಿದೆ. ಣೂ ಮುಂತಾದ ನಾಲ್ಕು 
ಧಾತುಗಳು ಪರಸ್ಥೆ ಪದಗಳು. “ಕುಜ್‌ ಎಂಬ ಧಾತುವು ಅನುದಾತ್ಮೇತ್ತಾ ದುದು. ಹ 
ಮುಂತಾದವುಗಳು ಇಲ್ಲಿ ಸೇರಿವೆ. ಧೃಜ್‌ ಎಂಬೆರಡು ಧಾತುಗಳು ಆತ್ಮ `ನೇಪದಿಗಳು. ಪ ಪ್ರಚ್ಛ 
ಮೊದಲಾದ ಹದಿನಾರು ಧಾತುಗಳು 'ಪರಸ್ಕೆ ಪದಿಗಳು. 

ಅದರಂತೆ ದೃಜ್‌, ಧ್ರಜ್‌ ನಹ ಧಾತುಗಳು ಆತ್ಮ ನೇಪದಿಗಳು. ಪೃಚ್ಛ 
ಮೊದಲಾದ ಧಾತುಗಳು ಪರಸ್ಚೆ ಪದಿಗಳಾಗಿವೆ. ಮಿಲ ಮುಂತಾದ ಆರು ಧಾತುಗಳು 
ಸ್ವರಿತ್ತೆ ತತ್ತುಗಳು. ಕೃತೀ ಸಸ ಮೂರು ಧಾತುಗಳು ಪರಸ್ತ್ರ ಪದಿಗಳು. ಇದೇ 
ನೀತಿಯಲ್ಲಿ ತುದಾದಿಯಲ್ಲಿ ನೂರ ಐವತ್ತೇಳು ಧಾತುಗಳು. ಜು ಮೊದಲಾದವು 
ಸ್ವರಿತೇತ್ತು ಗಳು. ಕೃತೀ ಎಂಬುದು ಪರಸ್ಥೈ “ಪದಿಯು. ಇ ಇಂಧೀ ಎಂಬ ಧಾತುವಿನ 
ಮುಂದೆ ಲಾದ ಮೂರು ಧಾತುಗಳು ಉದಾತ್ಮೇತ್ತು ಗಳಾಗಿವೆ. ಷ್‌, ಪಿಷ್‌, ರುಧ 
ಮುಂತಾದ ಇಪ್ಪತ್ತೈದು ಧಾತುಗಳು ಉದಾತ್ಮೇತ್ತು ಗಳೆಂದು ಹೇಳಲ್ಪಟ್ಟಿವೆ. ತನುವೇ 
ಮೊದಲಾದ ಏಳು ಧಾತುಗಳು ಸ್ವರಿತೇತ್ತು ಗಳೆಂದು ಹೇಳಲ್ಪಟ್ಟಿದ್ದು ಮನು, 
ವನುವೆಂಬೆರಡು ಧಾತುಗಳು ಆತ್ಮ ನೇ ಪದಿಗಳು, ್ಛೇಜ್‌ ಧಾತುವು ಸ್ವ ರಿತೇತಾ. ಗಿ:ಉಭಯ 
ಪದವಾಗುವದೂ ಉಂಟು. ಆಮೇಲೆ ಎರಡು ಧಾತುಗಳು ಮ ಗಣದಲ್ಲಿ ಹೇಳಲ್ಪಟ್ಟಿದ್ದು, 
ಶಬ್ದ ಶಾಸ್ತ್ರ ಪ ಪಂಡಿತರು ಈ ಗಣದಲ್ಲಿ ಹತ್ತು ಧಾತುಗಳನ್ನು ಹೆಸರಿಸಿರುತ್ತಾರೆ. ಕೇಜ್‌ 
ಮೊದಲಾದ ಏಳು ಧಾತುಗಳು ಉಭಯ ಪದಿಗಳಿರುತ್ತ ದೆ. 

ಸ್ಪಂಭು ಮೊದಲಾದ ನಾಲ್ಕು ಧಾತುಗಳು ಸೌತ್ರ ಧಾತುಗಳು ಪರಸ್ಥೆ Jಪದಿಗಳು. ಕ್ರುಧ 
ಮುಂತಾದ ಇಪ್ಪತ್ತೆರಡು ಾತಾಗಳು ಉದಾತ್ಮೆ ತು ವಾಗಿವೆ, ವಜ್‌ ತಪು ಅತ್ವ ನೇ 
ಪದಿಯು. ಶ್ರಂಥ `ಮುಂತಾದವು ಇಪ್ಪತ್ತೊ ಂದು ಧಾತುಗಳು ಪರಸ್ಥೆ Jಪದಿಗಳಾಗಿವೆ. ಗ್ರ ಹ 
ಧಾತವು ಸ್ಮರಿತೇತ್ತು ವಾಗಿದೆ. ಇದರಂತೆ ಕ್ರ್ಯಾದಿ ಗಣದಲ್ಲಿ ಐಚತ್ತೆ ರಡು ಧಾತುಗಳು 
ಪರಿಗಣಿತವಾಗಿದ್ದು ಇ ಕಾರವೇ ಕೊನೆಗೆ ಬರುವ ನೂರ ಐವತ್ತಾರು ಧಾತುಗಳು ಚುರಾದಿ 
ಗಣದಲ್ಲಿ ಉಕ್ತ ವಾಗಿವೆ. ಚಿತಿ ಮುಂತಾಗಿ ಹದಿನೆಂಟು 'ಧಾತುಗಳು ಆತ್ಮ ನೇಪದಿ 
ಗಳಾಗಿರುವವು. “ಚರ್ಚಾ ಎಂಬುದೇ ಆದಿಯಾಗಿ ಧೃಷೀ ಧಾತುವಿನವರೆಗೆ ಇರುವವು. 
ಇವುಗಳನ್ನು ಇ್ಯಂತಗಳಂದು ತಿಳಿಯಬೇಕು. ಚುಚ್ಚು ಪದಿಗಳೆಂದು ವರ್ಣಿತವಾಗಿದೆ. 
ಇದರಂತೆ "ನಲವತ್ತ ಟು ಧಾತುಗಳು ಇಲ್ಲಿ ಆಕಾರವೇ ಅಂತ್ಯದಲ್ಲಿ ಇರುವವು. ಪದ 
ಮುಂತಾದ ಹತ್ತು "ಧಾತುಗಳು ಆತ್ಮ ನೇ ಪದಿಗಳಾಗಿರುತ್ತ ವೆ. ಇವುಗಳಷ್ಟೇ ಅಲ್ಲದೆ ಸೂತ್ರ 
ಮುಂತಾದ ಎಂಟು ಧಾತುಗಳು ಇ ೦ತಗಳಾಗಿವೆ. ಪ್ರಾ ತಿಪದಿಕದ ಮೇಲೂ ಧಾತ್ವ ರ್ಥ ವಿವಕ್ಷೆ 


ನಾರದ ಮಹಾಪುರಾಣ 263 


ಮಾಡಿದಾಗ ಕ್ರಿಯಾಪದದ ಪ್ರತ್ಯಯಗಳೂ ಬರುತ್ತವೆ. ಆಗ ಇಷ್ಟವದ್ಬಾವ ಬರುತ್ತದೆ. 
ಅರ್ಥಾತ್‌ ಅಂತ್ಯಲೋಪಾದಿಗಳು ಬರುತ್ತವೆ. ಇನ್ನು ಚಿತ್ತಾ ದಿಧಾತುಗಳ ವಿಚಾರವಾಗಿ 
ಹೇಳುವದಾದರೆ -ಅದನ್ನು ಮಾಡುತ್ತಾನೆ, ಅದನ್ನು ಆಚರಿಸುತ್ತಾನೆ ಎಂಬ ಅರ್ಥದಲ್ಲಿಯೂ 
ಮಾಡಿಸುವವನು ಅಥವಾ ಪ್ರೇರೇಪಿಸುವನು ಎಂಬ ಅರ್ಥದಲ್ಲಿಯೂ ಣಿಚ್‌ ಎಂಬ 
ಪ್ರತ್ಯಯವು ಬರುವದು. ಈ ರೀತಿಯಾಗಿ ಕರ್ತೃ,ರ್ಥದಲ್ಲಿಯೂ ಹಾಗೂ 
ಕರಣಾರ್ಥದಲ್ಲಿಯೂ ಕ್ರಿಯೆಯನ್ನು ಏವಕ್ಷೆ ಮಾಡಿದಾಗ ಪ್ರತ್ಯಯಗಳು ಬರುತ್ತವೆ. 
ಸಂಗ್ರಾಮ ಮುಂತಾದ ಎಂಟು ಧಾತುಗಳು ಯುದ್ದ ಮೊದಲಾದ ಅರ್ಥಗಳಲ್ಲಿ 
ಅನುದಾತ್ತೇತ್ತಾಗಿ ಶಬ್ದ ಶಾಸ್ತ್ರಜ್ಞರಿಂದ ಹೇಳಲ್ಪಟ್ಟಿವೆ. ಸ್ಲೋಮ ಮುಂತಾದ 
ಆಕಾರಾಂತವಾದ ಹದಿನಾರು ಧಾತುಗಳನ್ನು ಈ ನಾಮಧಾತುಗಳಿಗೆ ದೃಷ್ಟಾಂತ ನೀಡಬಹುದು. 
ಇದೇ ರೀತಿಯಲ್ಲಿ ಬಹುಲಗ್ರಹಣದಿಂದಲೂ, ಸೂತ್ರ ನಿರ್ದೇಶನದಿಂದ, ವೇದದಲ್ಲಿ 
ಪ್ರಯೋಗಿಸಿದ ಧಾತುಗಳನ್ನು ಗುರುತಿಸಬೇಕು. ಎಲ್ಲ ಧಾತುಗಳನ್ನು ಸಂದರ್ಭಾನು 
ಗುಣವಾದ ಎಲ್ಲ ಗಣಗಳಲ್ಲಿ ಸೇರಿಸಬಹುದು. ಅಲ್ಲದೆ ಒಂದೇ ಧಾತುವಿಗೆ ಅನೇಕ 
ಅರ್ಥಗಳಿರುತ್ತವೆ. ಸನ್‌ ಮೊದಲಾದ ಪ್ರತ್ಯಯಗಳೇ ಅಂತ್ಯವಾಗಿರುವುಗಳೂ ಧಾತುಗಳೆಂದು 
ತಿಳಿಯ ಬೇಕು. ಅದರಂತೆ ನಾಮಪದದ ಮೇಲೆ ಪ್ರತ್ಯಯ ಬಂದರೆ ನಾಮಧಾತುಗಳಾಗುವವು. 
ಇದೇ ರೀತಿಯಾಗಿ ಧಾತುಗಳು ಲೆಕ್ಕವಿಲ್ಲದಷ್ಟು ನಿರ್ಮಾಣಗೊಳ್ಳ ಬಹುದು. ಈ ರೀತಿಯಲ್ಲಿ 
ಧಾತುಗಳ ನಿರ್ಮಾಣ ವಿಧಾನ ಹಾಗೂ ಪದಗಳ ವಿಂಗಡನೆ ವಿಧಾನವು ನಡೆಯುತ್ತದೆ. 
ಸ್ವರವೇ ಅಂತ್ಯವಾಗಿರುವ ಧಾತುಗಳಲ್ಲಿ ಊಕಾರ ಯೂಕಾರ ಅಂತ್ಯವಾಗಿರುವ ಯೂ, ರು; 
ಕ್ಸು ತೀಜ್‌, ಸ್ನು, ಮುಕ್ಕು, ಶ್ವ ಡೀಜ್‌,ವೃಜ್‌, ವ್ರಇಗ ಇವುಗಳನ್ನು ಬಿಟ್ಟು ಉಳಿದ ಒಂದು 
ಸ್ವರವಿರುವ ಧಾತುಗಳು ಅನುದಾತ್ಮಗಳೆಂದು ಹೇಳಿದೆ. | 

ಇನ್ನು ವ್ಯಂಜನಾಂತಗಳಲ್ಲಿ ಅನುದಾತ್ತ ಧಾತುಗಳು ಗಣನೆ ಮಾಡಲ್ಪಡುತ್ತವೆ - ಶಕ್ಷ್‌, 
ಪಚ್‌, ಮುಚೆಲ್ಪ, ರಿಚ್‌, ವಚ್‌, ಸಿಬ್‌, ರಿಚ್‌, ಪೃಚ್ಛ, ತ್ಯಜ, ನಿಜರ್‌, ಭಜ್‌, ಭಂಜ್‌, ಭುಸ್ಟ್‌, 
ಮಸ್ಟ್‌, ಯಜ್‌, ಯುಜ್‌, ರುಜ್‌, ರಂಜ್‌, ವಿಜಿರ್‌, ಸ್ಪಂಜ್‌, ಸಂಜ್‌, ಸೃಜ್‌ ಮುಂತಾದವು. 
ಅಲ್ಲದೆ ಅದ್‌, ಕ್ಲುದ್‌, ಭಿದ್‌, ಛಿದ್‌, ತುದ್‌, ನುದ್‌, ಪದ್‌, ಭಿದ್‌, ತುದ್‌, ಎದ್‌, ವಿನದ್‌, 
ಶದ್‌, ಸದ್‌, ಸ್ಪದ್‌, ಸ್ಕಂದ್‌, ಹದ್‌, ಕುಧ್‌, ಕ್ರುದ್‌ ಮುಂತಾದವುಗಳು ಅಲ್ಲದೆ ಬಂಧ್‌, 
ಯುಧ್‌, ರುಧ್‌, ವ್ಯಧ್‌, ಶುಧ್‌, ಸಾಧ್‌, ಸಿಧ್‌, ಮನುಹನ್‌, ಆಪ್‌, ಕ್ಲಿಪ್‌, ಛುಪ್‌, ತಪ್‌, 
ತಿಪ್‌, ತೃಪ್‌ ಎಂಬಿತಾ ದಿಗಳಲ್ಲದೆ ಲಿಪ್‌, ಲುಪ್‌, ದಪ್‌, ಶಪ್‌, ಸ್ವಪ್‌, ಸೃಪ್‌, ಯಭ್‌, ರಭ್‌, 
ಲಭ್‌, ಗಮ್‌, ನಮ್‌, ಯಂ, ರಂ, ಕ್ರುಷ್‌, ದಂಶ್‌, ದಿಶ್‌, ದೃಶ್‌, ಮೃಶ್‌, ರಿಶ್‌, ರುಶ್‌, 
ಲಿಶ್‌, ವಿಶ್‌, ಸ್ಪೃಶ್‌, ಕೃಷ್‌ ಮುಂತಾದವುಗಳು ಹಾಗೂ, ತ್ರಿಷ್‌, ತುಷ್‌, ದ್ವಿಷ್‌, ದುಷ್‌, 
ಪುಷ್‌, ಪಿಷ್‌ ವಿಷ್‌, ಶಿಷ್‌ ಶುಷ್‌, ಶ್ಲಿಷ್‌, ಫಸ್‌, ವಸ್‌, ದಿಸ್‌, ದಿಹ್‌, ದಸ್‌, ದುದ್‌, ನಹ್‌, 
ಮಿಹ್‌, ರುಹ್‌ ಲಿಹ್‌, ವಹ್‌, ಮುಂತಾದವುಗಳು. 

ಹೀಗೆ ಹಲಂತ ಧಾತುಗಳಲ್ಲಿ ಅನುದಾತ್ತವಾದ ಧಾತುಗಳು ಹೇಳಿದಂತೆ ನೂರು 
ಎರಡು ಧಾತುಗಳಿವೆ. ಹಾಗೆಯೇ ಚಾದಿ ಅಂದರೆ ಚ ಮುಂತಾದವುಗಳು 
ನಿಪಾತವೆನಿಸಿಕೊಳ್ಳುತ್ತವೆ. ಇವುಗಳಲ್ಲಿ ದಿಕ್ಕು, ದೇಶ, ಕಾಲ ಮುಂತಾದ ವಿಶೇಷಾರ್ಥದಲ್ಲಿ 
ಪ್ರಾದಿಗಳು ಸೇರಿರುತ್ತವೆ. ಇದರಂತೆ ಅನೇಕ ಲಿಂಗಗಳಲ್ಲಿ ಅನೇಕ ಅರ್ಥವಿರುವ ಶಬ್ದಗಳು 
ಹೇಳಲ್ಪಟ್ಟಿದ್ದು, ಅವುಗಳು ಸಮೂಹದಿಂದ ವಿಭಾಗಿಸಲ್ಪಟ್ಟಿ ರುತ್ತವೆ. ಅವುಗಳನ್ನು 


264 ನಾರದ ಮಹಾಪುರಾಣ 


ಗಣಪಾಠ, ಸೂತ್ರಪಾಠ, ಧಾತುಪಾಠ ಎಂಬಿತ್ಯಾದಿ ರೀತಿಯಲ್ಲಿ ಎಂಗಡಿಸುತ್ತಾ ರೆ. ಇದರಂತೆ 
ವೇದದಲ್ಲಿಯೂ' ಹಾಗೂ ಜಗತ್ತಿನಲ್ಲಿ ೂಢಿಗರಾದ (ನಿಷ್ಪನ್ನವಾದ) "ಶಬ್ದಾ ದಿಗಳಿಗೆ 
ವೈದಿಕ ಲೌಕಿಕ ಶಬ್ದಗಳೆಂದು ಕರೆಯುತ್ತಾ ರೆ. ಈ ಶಬ್ದಗಳ ಪಾಠಾನುಕ ಕ್ರಮವು (ಪಾರಾಯಣ) 
ಶಬ್ದ ಸಂಗ್ರ ಹದಲ್ಲಿ ಕಾರಣವಾಗಿರುತ್ತ ದೆ. ಸೌಮ್ಯ ಶಬ್ದ ಗಳು ಅನಂತ ಸಂಖ್ಯೆ ಯಲ್ಲಿ ದ್ದರೂ 
ಅವುಗಳನ್ನು ಲಘು ಮಾರ್ಗದಿಂದ ತಳಕ ಈ ಲಘು ಮಾರ್ಗವು ಪೂ ಪ್ರಕೃತಿ, 

ಪ್ರತ್ಯಯ, ಆದೇಶ, ಲೋಪ, ಆಗಮ ಮುಂತಾದವುಗಳನ್ನು ತಿಳಿದಿರುವದರಿಂದ ಸಾಧ್ಯವು. 
ಈ ಪ್ರಕಾರವಾಗಿ ನಿರುಕ್ತ ವನ್ನು ಸಾಧ್ಯವಾದಷ್ಟು ಸಂಕ್ಷೆ ಪಿಸಿ ವಿವರಿಸಿದ್ದೆ ನೆ. i: 
ನಾನ ಸಂಖ್ಯೆ ಯಲ್ಲಿ ರುವ ಶಬ್ದ ಸಂಪತಿ ಯ ಉತ್ಪತ್ತಿ ಪ ಪ್ರಯೋಗಗಳನ್ನು ವರ್ಣಿಸಿ 
ಹೇಳುವದು, ಯಾರಿಗೆ ತಾನೇ ಸಾಧ್ಯ. 


ನಾರದ ಮಹಾಪುರಾಣದಲ್ಲಿ ಐವತ್ತ ಮೂರನೆಯ ಅಧ್ಯಾಯ ಮುಗಿದುದು 


ಹ ಸಾ 


ಜ್ಯೋತಿರ್ಗಣಿತದ ವಿವರಣೆ 


1 ಸನಂದನ ಉವಾಚ ॥ 


ಜ್ಯೋತಿಷಾಂಗಂ ಪ್ರವಕ್ಸ್ಯಾಮಿ ಯುದುಕ್ತಂ ಬ್ರಹ್ಮಣಾ ಪುರಾ ॥ 
ಯಸ್ಕ ಎಜ್ಞಾನಮಾತ್ರೆ "ಣ ಧರ್ಮಸಿದ್ದಿ ರ್ಭವೇನ್ನ ಸಾಂ ॥ 
ತ್ರಿಸ್ಮಂಧಂ ಜ್ಯೌತಿಷ © ಶಾಸ್ತ್ರಂ ಚತುರ್ಲಕ ಮುದಾಹೃತಂ || 
ಗಣಿತಂ ಜಾತಕಂ ವಿಪ್ರ ಸಂಹಿತಾಸ ೈಂಧಸ ಜ್ಞ ತಂ ॥ 


ಸನಂದನ:- ಈಗ ಜ್ಯೋತಿಶ್ಶಾಸ್ತ್ರ ದ ವಿಷಯದಲ್ಲಿ ವಿಚಾರಗಳನ್ನು ವಿವರಿಸುತ್ತೇನೆ. 
ಧರ್ಮಕಾರ್ಯಗಳು ಫಲವು ಲಾಜ ಜನರು ಜ್ಯೋತಿಶ್ಶಾಸ್ತ ದ ಮಹತ್ವ ವನ್ನು 
ಅರಿಯಲೇಬೇಕು. ಆದ್ದರಿಂದ ಏಕಾಗ್ರ ಚಿತ್ತನಾಗಿ ಒಲಿಸು. ಕ್ಕೋತಿಷವು. ಹೇ, 
ಸ್ವ್ಥಂಧದಿಂದ ಒಡಗೂಡಿದ ಶಾಸ್ತ್ರ ಸಿದೆ. ಇದರಲ್ಲಿ ಸುಮಾರು ನಾಲ್ಕು ಲಕ್ಷ ಗ್ರಂಥಗಳು 
ಉಪಲಬ್ದ ಎವೆ. ಅವೆಂದರೆ ಒಂದನೆಯದಾಗಿ ಗಣಿತಸ ೈಂಧ, ಸಜಾ ಜಾತಕ 
ಸ್ಕಂಧ ಹಾ ಮೂರನೆಯದಾಗಿ ಸಂಹಿತಾ ಸ್ವಂಧವೆಂದು ಹೇಳುತ್ತಾರೆ. ಇನ್ನು 
ಪ್ರತಿಯೊಂದು ಸ್ಮಂಧದಲ್ಲಿಯ ಎವರಗಳನ್ನು ಸಂಕ್ಷೆ ೀಪವಾಗಿ ಎವರಿಸುತ್ತೆ "ನೆ. ಗಣಿತ 
ಸ್ಕಂಧದಲ್ಲಿ ಗ್ರಹಗಳ ಸ ಸ್ಪಷ್ಟವಾದ ಮತ್ತು ಮಧ್ಯ ಮಗತಿಗಳ ಅಯನ, ಸೂರ್ಯಚಂದ್ರಾ ದಿ 
ಗ ಹಣಗಳ ವಿಷಯವಾಗಿ ಅಲ್ಲದೆ ಉದಯಾಸ ಗಳ ಕಾಲಮಾನವನ್ನು ಕಂಡು 
ಹಿಡಿಯುವದು. ಮತ್ತು ಛಾಯೆಯಿಂದ ಕ್ರಾ ಂತ್ಕಾ ದಿಗಳನು ತಿಳಿದುಕೊಳ್ಳುವ ವಿಧಾನ ವಿವರಿಸ 
ಲಾಗಿದೆ. ಪಾತಾಯನದ ಮುಂತಾದ ಉಪಯುಕ್ತ, ವಾದಗ ಸೈಹಗಣಿತವನ್ನು ವರ್ಣಿಸಲಾಗಿದೆ. 


ಜಾತಕ ಸ್ಕಂಧದಲ್ಲಿ ದ್ವಾದಶ ರಾಶಿಗಳ ಪ್ರಭೇದಗಳು, ಗ್ರಹ, ಯೋನಿ ಭೇದ, 
ವಿಯೋನಿ ಜನ್ಮಗಳು, ನಿಷೇಕಲಗ್ನ, ಬಾಲಾರಿಷ್ಟುದಿ ಹಾಗೂ ಜಾತಕಾರಿಷ್ಟ ಗಳ ಬಗ್ಗೆ ಎಸ್ಶೃ ತ 
ಬಣ್ಣನೆ ಕಾಣಬಹುದು. ಇಷ್ಟೇ "ಅಲ್ಲದೆ, ಆಯುರ್ದಾಯ ನಿರ್ಣಯ. ಗ್ರಹ ದೆಕೆಗಳು, 
ಕರ್ಮಾಜೀವಗಳನ್ನು ರಾಜಯೋಗಾದಿಗಳನ್ನು ಎವರಿಸಿದ್ದಲ್ಲದೆ, ನಕ್ಷತ್ರಾದಿ ಮೂಲಕವಾಗಿ 


